


ರ್ನಾಟಕ ರಾಜ್ಯಹತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ ಬೆ೦ಗಳೂರು, ಗುರುವಾರ, ಫೆಬ್ರವರಿ ೯, ೨೦೧೨ (ಮಾಘ ೨೦, ಶಕ ವರ್ಷ ೧೯೩೩) ಸಂಚಿಕೆ ೬ 


ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು, ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 


ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 38 ಕರಾಗೆ 2011, ಬೆ೦ಗಳೂರು, ದಿನಾಂಕ: 19-12-2011. 

ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳ ಅಧಿನಿಯಮ, 1978 (1990ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 14)ರ ಪ್ರಕರಣದೊಂದಿಗೆ ಓದಿಕೊಂಡು 3ನೇ 
ಪ್ರಕರಣದ (0ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ರಚಿಸಲು ಉದ್ದೇಶಿಸಿದ ಈ ಮುಂದಿನ 
ನಿಯಮಗಳ ಕರಡನ್ನು ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳ ಮಾಹಿತಿಗಾಗಿ ಸದರಿ ಅಧಿನಿಯಮದ 3 ನೇ ಪ್ರಕರಣದ (2) ನೇ ಉಪ- 
ಪ್ರಕರಣದ (ಎ) ಖಂಡದ ಮೂಲಕ ಅಗತ್ಯಪಡಿಸಿದಂತೆ ಈ ಮೂಲಕ ಪ್ರಕಟಿಸಲಾಗಿದೆ ಮತ್ತು ಸದರಿ ಕರಡನ್ನು ಸರ್ಕಾರಿ ರಾಜ್ಯಪತ್ರದಲ್ಲಿ ಅದರ ಪ್ರಕಟಣೆಯ 
ದಿನಾಂಕದಿಂದ ಹದಿನೈದು ದಿನಗಳ ತರುವಾಯು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆ೦ಂದು ಈ ಮೂಲಕ ತಿಳಿಸಲಾಗಿದೆ. 

ರಾಜ್ಯ ಸರ್ಕಾರವು ಸದರಿ ಕರಡು ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಮೇಲೆ ನಿರ್ದಿಷ್ಟಪಡಿಸಿದ ಅವಧಿಯ ಮುಕ್ತಾಯಕ್ಕೆ ಮುಂಚೆ ಸ್ವೀಕರಿಸಲಾಗುವ 
ಯಾವುದೇ ಆಕ್ಷೇಪಣೆ ಅಥವಾ ಸಲಹೆಯನ್ನು ಪರ್ಯಾಲೋಚಿಸುತ್ತದೆ. ಆಕ್ಷೇಪಣೆಗಳನ್ನು ಅಥವಾ ಸಲಹೆಗಳನ್ನು ಸರ್ಕಾರದ ಕಾರ್ಯದರ್ಶಿಗಳು, ಕನ್ನಡ ಮತ್ತು 
ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ, ಕೊಠಡಿ ಸಂಖ್ಯೆ-2, ನೆಲಮಹಡಿ, ವಿಕಾಸಸೌಧ, ಬೆಂಗಳೂರು-01 ಇವರಿಗೆ ಸಲ್ಲಿಸಬಹುದು. 

ಕರಡು ನಿಯಮಗಳು 

1) ಹೆಸರು ಮತ್ತು ಪ್ರಾರಂಭ:- (1) ಈ ನಿಯಮಗಳನ್ನು ಕರ್ನಾಟಕ ಸಾಮಾನ್ಯ ಸೇವೆಗಳು (ಗ್ಯಾಸೆಟಿಯರ್‌ ಇಲಾಖೆ) (ನೇಮಕಾತಿ) ನಿಯಮಗಳು, 201! ಎ೦ದು 
ಕರೆಯತಕ್ಕದ್ದು. 
(2) ಇವುಗಳು ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 
2) ನೇಮಕಾತಿ ವಿಧಾನ ಮತ್ತು ಕನಿಷ್ಠ ವಿದ್ಯಾರ್ಹತೆ:- ಸರ್ಕಾರದ ಅಧಿಸೂಚನೆ ಸಂಖ್ಯೆ ಜೆಎಡಿ 35 ಒಆರ್‌ಆರ್‌ 60, ದಿನಾಂಕ 2ನೇ ಮಾರ್ಚ್‌ 1961 ಅನ್ನು 
ರದ್ದುಗೊಳಿಸಿ, ಕರ್ನಾಟಕ ಸಾಮಾನ್ಯ ಸೇವೆಗಳು (ಗ್ಯಾಸೆಟಿಯರ್‌ ಇಲಾಖೆ) ಸಂಬಂಧದಲ್ಲಿ ರಾಜ್ಯ ಸಿವಿಲ್‌ ಸೇವಾ ವೃಂದಗಳ ಸಿಬ್ಬಂದಿಯು ಕೆಳಗೆ ನೀಡಿರುವ 
ಅನುಸೂಚಿಯ ಕಾಲಂ 2ರಲ್ಲಿ ನಿರ್ದಿಷ್ಟಪಡಿಸಿದ ಹುದ್ದೆಗಳ ಪ್ರವರ್ಗ ಮತ್ತು ವೇತನ ಶ್ರೇಣೆಯನ್ನು ಒಳಗೊಂಡಿರತಕ್ಕದ್ದು ಮತ್ತು ಹುದ್ದೆಗಳ ಸಂಖ್ಯೆ ನೇಮಕಾತಿ 
ವಿಧಾನ ಹಾಗೂ ಕನಿಷ್ಟ ವಿದ್ಯಾರ್ಹತೆಗಳೇನಾದರೂ ಇದ್ದರೆ ಅವು ಅನುಸೂಚಿಯ (3), (4), (5) ಹಾಗೂ (6)ನೇ ಕಾಲಂಗಳಲ್ಲಿನ ಸಂವಾದಿ ನಮೂದುಗಳಲ್ಲಿ 
ಪ್ರತಿ ಪ್ರವರ್ಗದ ಎದುರು ನಿರ್ದಿಷ್ಟಪಡಿಸಿದಂತಿರತಕ್ಕದ್ದು. 
3) ನಿರಸನ ಮತ್ತು ಉಳಿಸುವಿಕೆಗಳು:- ಕರ್ನಾಟಕ ಸಾಮಾನ್ಯ ಸೇವೆಗಳು (ಗ್ಯಾಸೆಟಿಯರ್‌ ಶಾಖೆ) (ನೇಮಕಾತಿ) ನಿಯಮಗಳು, 1961ಅನ್ನು ಈ ಮೂಲಕ 
ನಿರಸನಗೊಳಿಸಲಾಗಿದೆ. 

ಪರಂತು, ಅಂಥ ನಿರಸನವು ಸದರಿ ನಿಯಮಗಳ ಪೂರ್ವ ಪ್ರವರ್ತನೆಯನ್ನು ಬಾಧಿಸತಕ್ಕದ್ದಲ್ಲ ಅಥವಾ ಅದರ ಅಡಿಯಲ್ಲಿ ಯುಕ್ತವಾಗಿ ಮಾಡಿದ 
ಅಥವಾ ಮಾಡಲು ಅವಕಾಶ ಮಾಡಿಕೊಟ್ಟ ಯಾವುದೇ ಕಾರ್ಯ ಅಥವಾ ಸದರಿ ನಿಯಮಗಳ ಅಡಿಯಲ್ಲಿ ಅರ್ಜಿಸಿದ, ಪ್ರಾಪ್ತವಾದ ಅಥವಾ ವಹಿಸಿದ 
ಯಾವುದೇ ಹಕ್ಕು, ಬಾಧ್ಯತೆ ಅಥವಾ ಹೊಣೆಗಾರಿಕೆ ಮೇಲೆ ಪರಿಣಾಮ ಬೀರತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಕೆ.ಸುಧಾಕರ ಶೆಟ್ಟಿ, 
ಸರ್ಕಾರದ ಉಪ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ,ವಾರ್ತಾ ಇಲಾಖೆ. 


(೧೮೫) 























೧೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯, ೨೦೧೨ ಭಾಗ - ೪ಎ 
ಅನುಬಂಧ -1 
ಷೆಡ್ಯೂಲ್‌ (ನಿಯಮ -2 ನೋಡಿ) 
ಕ್ರಮಸಂಖ್ಯೆ ವರ್ಗೀಕೃತ ಹುದ್ದೆಗಳು ಮತ್ತು ಹುದ್ದೆಗಳ ಸಂಖ್ಯೆ ನೇಮಕಾತಿ ವಿಧಾನ ಕನಿಷ್ಟ ವಿದ್ಯಾರ್ಹತೆ 
ವೇತನ ಶ್ರೇಣಿ ಖಾಯಂ ತಾತ್ತಾಲಿಕ 
1 2 3 4 .್ರ 6 
1. ಮುಖ್ಯ ಸಂಪಾದಕರು | ದ ಹಿರಿಯ ಸಂಪಾದಕ ಶ್ರೇಣಿಯಿಂದ ಬಡ್ತಿ/ಇಲ್ಲವೇ ಆಯ್ಕೆ | 1 ಆಯ್ಕೆ ಆಧಾರಿತ ಬಡ್ತಿಗೆ: ಈ ಕೆಳಕಂಡ ಯಾವುದಾದರೂ 
(20025-28275) ಮೂಲಕ ಒ೦ದು ವಿಷಯದಲ್ಲಿ ದ್ವಿತೀಯ ದರ್ಜೆಯಲ್ಲ ಸ್ನಾತಕೋತ್ತರ 
ಹಿರಿಯ ಸಂಪಾದಕರ ವೃಂದದಿಂದ ಜೇಷ್ಠತೆ ಹಾಗೂ ಅರ್ಹತೆ | ಪದವಿ ಹೊಂದಿರಬೇಕು. ಇತಿಹಾಸ, ರಾಜ್ಯಶಾಸ್ತ್ರ 
ಆಧರಿಸಿ ಬಡ್ತಿ ಅಥವಾ ಅರ್ಹ ಹಿರಿಯ ಸಂಪಾದಕರು ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ವಾಣಿಜ್ಯಶಾಸ್ತ್ರ. ಮಾನವಶಾಸ್ತ್ರ 
ಲಭ್ಯವಿಲ್ಲದಿದ್ದಲ್ಲಿ ಸಮಾನಾಂತರ ಗ್ರೇಡ್‌ ಹೊಂದಿರುವ ಸಸ್ಯಶಾಸ್ತ್ರ ಭೂಗೋಳಶಾಸ್ತ್ರ ಕನ್ನಡ ಅಥವಾ ಇಂಗ್ಲಿಷ್‌ 
ಕರ್ನಾಟಕ ನಾಗರೀಕ ಸೇವಾ ಅಧಿಕಾರಿಗಳ ವೃಂದದಿಂದ 
ಪ್ರತಿನಿಯೋಜನೆ ಮೇಲೆ ನೇಮಕಾತಿ. 2) ಹಿರಿಯ ಸಂಪಾದಕರ ಹುದ್ದೆಯಲ್ಲಿ ಐದು ವರ್ಷಗಳಿಗೆ 
ಕಡಿಮೆ ಇಲ್ಲದಂತೆ ಸೇವಾನುಭವ ಹೊಂದಿರಬೇಕು. 
2. ಹಿರಿಯ ಸಂಪಾದಕ ದ 2 ಸಂಪಾದಕ ವೃಂದದಿಂದ ಜ್ಯೇಷ್ಠತೆ ಮೇರೆಗೆ ಬಡ್ತಿ ಬಡ್ತಿಗಾಗಿ: 
(14050-25050) 1 ಬಡ್ತಿಗೆ ಸಂಪಾದಕರಾಗಿ ಕನಿಷ್ಟ ಐದು ವರ್ಷಗಳ ಸೇವೆ 
ಸಲ್ಲಿಸಿರಬೇಕು. 
2) ಈ ಕೆಳಕಂಡ ಯಾವುದಾದರೂ ಒಂದು ವಿಷಯದಲ್ಲಿ 
ದ್ವಿತೀಯ ದರ್ಜೆಯಲ್ಲ ಸ್ನಾತಕೋತ್ತರ ಪದವಿ 
ಹೊಂದಿರಬೇಕು. ಇತಿಹಾಸ, ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ 
ಸಮಾಜಶಾಸ್ತ್ರ ವಾಣಿಜ್ಯಶಾಸ್ತ್ರ ಮಾನವಶಾಸ್ತ್ರ ಸಸ್ಯಶಾಸ್ತ್ರ 
ಭೂಗೋಳಶಾಸ್ತ್ರ. ಕನ್ನಡ ಅಥವಾ ಇಂಗ್ಲೀಷ್‌. 
3. ಸಂಪಾದಕರು 9 ದ 1. ಶೇಕಡಾ 50 ರಷ್ಟು ಗ್ರೇಡ್‌ -2 ಹಾಗೂ ಅನ್ವೇಷಕರ | ಬಡ್ತಿಗೆ : 








(11400-21600) 











ಹುದ್ದೆಗಳಿಂದ ಸಂಯುಕ್ತ ಜೇಷ್ಠತೆಯನ್ನಾಧರಿಸಿ ಬಡ್ತಿ 
ಜೇಷ್ಠತೆಯನ್ನು ಪರಿಗಣಿಸುವಾಗ ಹೆಚ್ಚಿನ ವೇತನ ಶ್ರೇಣಿಯನ್ನು 
ಹೊಂದಿದವರನ್ನು ಕಡಿಮೆ ವೇತನಶ್ರೇಣಿ ಹೊ೦ದಿರುವವರಿಗಿ೦ಂತ 
ಹಿರಿಯವನೆಂದು ಪರಿಗಣಿಸಲಾಗುವುದು. ಸಂಪಾದಕರ ಹುದ್ದೆಗೆ 
ಬಡ್ತಿ ನೀಡುವಾಗ, ಹೆಚ್ಚಿನ ವೇತನಶ್ರೇಣಿಯನ್ನು ಪರಿಗಣಿಸಿ 
ಜೇಷ್ಠತೆಯಲ್ಲಿ ಹಿರಿಯರೆಂದು ಪರಿಗಣಿಸಲಾಗುವುದು. ಒಂದೇ 
ವೇತನ _ಶ್ರೇಣಿ__ಹೊಂದಿದ್ದರೇ ಅವರು __ಸಲ್ವಿಸಿರುವ 





ಸಂಪಾದಕ ಗ್ರೇಡ್‌ 2 ಹುದ್ದೆಯಲ್ಲಿ ಅಥವಾ ಅನ್ವೇಷಕ 
ಹುದ್ದೆಯಲ್ಲಿ ಕನಿಷ್ಟ 5 ವರ್ಷಗಳ ಸೇವೆ ಸಲ್ಲಿಸಿರಬೇಕು. ಈ 
ಕೆಳಕಂಡ ಯಾವುದಾದರೂ ವಿಷಯಗಳಲ್ಲಿ ದ್ವಿತೀಯ 
ದರ್ಜೆಯಲ್ಲ ಸ್ನಾತಕೋತ್ತರ ಪದವಿ ಹೊಂದಿರಬೇಕು. 
ಇತಿಹಾಸ, ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ. ಸಮಾಜಶಾಸ್ತ್ರ. 

ಭೂಗೋಶಶಾಸ್ತ್ರ 


4 ( 


ವಾಣಿಜ್ನಶಾಸ್ಥ ಮಾನವಶಾಸ್ತ, ಸಸ್ತಶಾಸ 
೨ ೨ ಅ 


(; 


ಕನ್ನಡ ಅಥವಾ ಇಂಗ್ಲೀಷ್‌. 


























ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯, ೨೦೧೨ ೧೮೭ 
ಕ್ರಮಸಂಖ್ಯೆ ವರ್ಗೀಕೃತ ಹುದ್ದೆಗಳು ಮತ್ತು ಹುದ್ದೆಗಳ ಸಂಖ್ಯೆ ನೇಮಕಾತಿ ವಿಧಾನ ಕನಿಷ್ಟ ವಿದ್ಯಾರ್ಹತೆ 
ವೇತನ ಶ್ರೇಣಿ ಖಾಯಂ ತಾತ್ತಾಲಿಕ 
ಸೇವಾವಧಿಯನ್ನು ಪರಿಗಣಿಸಿ ಜೇಷ್ಠತೆಯನ್ನು ಅವರ | ನಿಯೋಜನೆ: ಈ ಕೆಳಗಿನ ಯಾವುದೇ ವಿಷಯದಲ್ಲಿ 
ವೃ೦ದಕ್ಕನುಗುಣವಾಗಿ ನಿರ್ಧರಿಸಬೇಕಾಗುತ್ತದೆ ಮತ್ತು ದ್ವಿತೀಯ ದರ್ಜೆಯಲ್ಲ ಸ್ನಾತಕೋತ್ತರ ಪದವಿ 
ವೃ೦ದಗಳಲ್ಲಿರುವವರ ಪರಸ್ಪರ (1೧19199) ಜೇಷ್ಠತೆಯನ್ನು | ಹೊಂದಿರಬೇಕು. ಇತಿಹಾಸ, ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ 
ಪರಿಪಾಲಿಸಬೇಕು. ಸಮಾಜಶಾಸ್ತ್ರ ವಾಣಿಜ್ಯಶಾಸ್ತ್ರ. ಮಾನವಶಾಸ್ತ್ರ ಸಸ್ಯಶಾಸ್ತ್ರ 
ಭೂಗೋಳ ಶಾಸ್ತ್ರ ಕನ್ನಡ ಅಥವಾ ಇಂಗ್ಲೀಷ್‌ 
2. ಶೇ.ಐವತ್ತರಷ್ಟು ಸಮಾನ ವೇತನ ಶ್ರೇಣಿವುಳ್ಳ- ರಾಜ್ಯದ 
ಇತರೆ. ಇಲಾಖೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವವರಿಂದ 
ಪ್ರತಿನಿಯೋಜನೆ ಮೇಲೆ ತುಂಬಲಾಗುವುದು. 
ಕ್ಕೆ ಸಂಪಾದಕ ಗ್ರೇಡ್‌ - 2 2 - ಟಿಪ್ಪಣಿ: ಸದರಿಯವರ ಯಛ್ದಗ್ರೇಡ್‌ - 2 ಸಂಪಾದಕರು) 
(10800-20025) ಹುದ್ದೆಯು ಮುಂಬಡ್ತಿಯಿಂದಾಗಲೀ, ನಿವ್ಯೃತ್ತಿಯಿಂದಾಗಲೀ 
ಖಾಲಿ ಆದಾಗ ಹುದ್ದೆಯು ರದ್ದಾಗುತ್ತದೆ. 
5. ಅನ್ವೇಷಕರು (10000-18150) 5 ದ 1) ಶೇ.ಇಪ್ಪತ್ತೈದರಷ್ಟು ಪ್ರ.ದ.ಸ. ಹುದ್ದೆಗಳಿಂದ ಬಡ್ತಿಗೆ: 
ಜೇಷ್ಠತೆಯನ್ನಾಧರಿಸಿ ಬಡ್ತಿ. ಓ. ಕೆಳಕಂಡ ಯಾವುದಾದರೂ ಒಂದು ವಿಷಯದಲ್ಲಿ 
ದ್ವಿತೀಯ ದರ್ಜೆಯಲ್ಲಿ ಸ್ನಾತಕೋತ್ತರ ಪದವಿ 
ಹೊಂದಿರಬೇಕು. ಇತಿಹಾಸ, ರಾಜ್ಯಶಾಸ್ತ್ರ ಅರ್ಥಶಾಸ 

















2) ಶೇ. ಎಪ್ಪತ್ತೈದರಷ್ಟು ನೇರನೇಮಕಾತಿ 





೨ 
ಮು 


ಸಮಾಜಶಾಸ್ತ್ರ ವಾಣಿಜ್ಯಶಾಸ್ತ್ರ, ಮಾನವಶಾಸ್ತ್ರ. ಸಸ್ಯಶಾಸ್ತ್ರ, 
ಭೂಗೋಳ, ಕನ್ನಡ ಅಥವಾ ಇಂಗ್ಲಿಷ್‌. 

2.ಪ್ರದ.ಸ. ವೃಂದದಲ್ಲಿ ಕನಿಷ್ಟ ಐದು ವರ್ಷಗಳ ಸೇವಾ 
ಅನುಭವ ಹೊಂದಿರಬೇಕು. 

ನೇರನೇಮಕಾತಿಗೆ: ಈ ಕೆಳಕಂಡ ಯಾವುದಾದರೊಂದು 
ವಿಷಯದಲ್ಲಿ ದ್ವಿತೀಯ ದರ್ಜೆಯಲ್ಲಿ ಸ್ನಾತಕೋತ್ತರ ಪದವಿ 
ಹೊಂದಿರಬೇಕು. (ಇತರೆ ವರ್ಗದವರಿಗೆ ಶೇ.55 ಅಂಕಗಳು 
ಶೇ.50 ಅಂಕಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 
ವರ್ಗದವರಿಗೆ ಮತ್ತು ಕೆಳಕಂಡ ವಿಷಯಗಳಲ್ಲಿ 
ಸ್ನಾತಕೋತ್ತರ ಪದವಿ ಹೊಂದಿರಬೇಕು) ಇತಿಹಾಸ, 
ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ವಾಣಿಜ್ಯಶಾಸ್ತ್ರ. 
ಮಾನವಶಾಸ್ತ್ರ ಸಸ್ಯಶಾಸ್ತ್ರ. ಭೂಗೋಳಶಾಸ್ತ್ರ ಕನ್ನಡ 
ಅಥವಾ ಇಂಗ್ಲಿಷ್‌ 


( 


ಶ್ರ 





























೧೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯, ೨೦೧೨ ಭಾಗ - ೪ಎ 
ಕ್ರಮಸಂಖ್ಯೆ ವರ್ಗೀಕೃತ ಹುದ್ದೆಗಳು ಮತ್ತು ಹುದ್ದೆಗಳ ಸಂಖ್ಯೆ ನೇಮಕಾತಿ ವಿಧಾನ ಕನಿಷ್ಟ ವಿದ್ಯಾರ್ಹತೆ 
ವೇತನ ಶ್ರೇಣಿ ಖಾಯಂ ತಾತ್ತಾಲಿಕ 
6) ಅಧೀಕ್ಷಕ 1 ದ 1. ಪ್ರದ.ಸ. ವೃಂದದಿಂದ ಬಡ್ತಿ ಅಥವಾ ರಾಜ್ಯ ಇತರೆ | ಬಡ್ತಿಗೆ: ಪ್ರದ.ಸ. ಆಗಿ ಕನಿಷ್ಟ ಐದು ವರ್ಷಗಳ ಸೇವೆ 
(10000-18150) ಇಲಾಖಾ ಸೇವೆಯಲ್ಲಿದ್ದು, ಸಮಾನಂತರ ವೇತನಶ್ರೇಣಿ | ಸಲ್ಲಿಸಿರಬೇಕು ಅಥವಾ ರಾಜ್ಯ ಇತರ ಇಲಾಖಾ 
ಹೊಂದಿರುವವರನ್ನು ನಿಯೋಜನೆಯ ಮೇರೆಗೆ ನೇಮಕಾತಿ ಸೇವೆಯಲ್ಲಿದ್ದು ಸಮಾನಾಂತರ ವೇತನಶ್ರೇಣಿ 
ಟಿಪ್ಪಣಿ: ಪ್ರದ.ಸ ರಾದವರು ಅನ್ವೇಷಕ/ಅಧೀಕ್ಷಕ ಹುದ್ದೆಗೆ | ಹೊ೦ದಿರುವವರನ್ನು ನಿಯೋಜನೆಯ ಮೇರೆಗೆ ನೇಮಕಾತಿ. 
ಬಡ್ತಿಗೆ ಅರ್ಹರಾದ ಸ೦ದರ್ಭದಲ್ಲಿ ನೀಡುವ ಒಪ್ಪಿಗೆ ಪತ್ರವು 
ಅಂತಿಮವಾಗಿದ್ದು ಹಿಂಪಡೆಯಲು ಆಗುವುದಿಲ್ಲ. 
7) ಪ್ರಥಮ ದರ್ಜೆ ಸಹಾಯಕ 2 ದ 1. ಶೇ. ಐವತ್ತರಷ್ಟು ದ್ವಿತೀಯ ದರ್ಜೆ ಸಹಾಯಕ ವೃಂದದಿಂದ , ಬಡ್ತಿಗೆ : ದ್ವಿತೀಯ ದರ್ಜೆ ಸಹಾಯಕ ವೃಂದದಲ್ಲಿ ಕನಿಷ್ಟ 
(7275-13,350) ಬಡ್ತಿ ಐದು ವರ್ಷಗಳ ಸೇವೆ ಸಲ್ಲಿಸಿರಬೇಕು. ಐದು ವರ್ಷಗಳ 
2. ಶೇ.ಐವತ್ತರಷ್ಟು ನೇರ ನೇಮಕಾತಿಯಿಂದ ಕರ್ನಾಟಕ ಸೇವೆ ಸಲ್ಲಿಸಿದವರು ಇಲ್ಲದಿದ್ದಲ್ಲಿ ಮೂರು ವರ್ಷಗಳ ಸೇವೆ 
ನಾಗರೀಕ ಸೇವಾ (ಲಿಪಿಕ ವೃಂದದ ನೇಮಕಾತಿ) ನಿಯಮ ಸಲ್ಲಿಸಿದವರನ್ನು ಪರಿಗಣಿಸಲಾಗುವುದು. 
1978ರನ್ವಯ ನೇಮಕಾತಿ 
8) ಶೀಘ್ರಲಿಪಿಗಾರ 1 ದ ಜೇಷ್ಠತೆಯ ಆಧಾರದ ಮೇಲೆ ಬೆರಳಚ್ಚುಗಾರ ವೃ೦ದದಿ೦ದ | ಬಡ್ತಿಗೆ ಬೆರಳಚ್ಚುಗಾರ ಹುದ್ದೆಯಲ್ಲಿ ಕನಿಷ್ಠ ಐದು ವರ್ಷಗಳ 
(7275-13350) ಬಡ್ತಿ. ಒಂದು ವೇಳೆ ಸೂಕ್ತ ವ್ಯಕ್ತಿ ಇಲ್ಲದಿದ್ದಲ್ಲಿ ಕರ್ನಾಟಕ | ಸೇವೆ. ಸಲ್ಲಿಸಿರಬೇಕು. ಹಾಗೂ ಕರ್ನಾಟಕ ನಾಗರೀಕ 
ನಾಗರೀಕ ಸೇವೆಗಳು (ಶೀಘ್ರಲಿಪಿಗಾರರ ಮತ್ತು ಬೆರಳಚ್ಚುಗಾರರ | ಸೇವೆಗಳು (ಶೀಘ್ರಲಿಪಿಗಾರರ ಮತ್ತು ಬೆರಳಚ್ಚುಗಾರರ 
ನೇಮಕಾತಿ) ನಿಯಮಾವಳಿಗಳು 1983 ರಡಿಯಲ್ಲಿ ಯಲ್ಲಿ | ನೇಮಕಾತಿ) ನಿಯಮಾವಳಿಗಳು 1983 ರಡಿಯಲ್ಲಿ 
ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲಾಗುವುದು. ಹೇಳಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಐದು ವರ್ಷಗಳ 
ಸೇವೆ ಸಲ್ಲಿಸಿದವರು ಬಡ್ತಿಗೆ ಪರಿಗಣಿಸಲಾಗುವುದು. ಐದು 
ವರ್ಷಗಳ ಸೇವೆ. ಸಲ್ಲಿಸಿದವರು ಸಿಗದಿದ್ದಲ್ಲಿ ಮೂರು 
ವರ್ಷಗಳಿಗಿಂತ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿದವರನ್ನು 
ಬಡ್ತಿಗೆ ಪರಿಗಣಿಸಲಾಗುವುದು. 
9) ಗ್ರಂಥಪಾಲಕ | ದ ಸಾರ್ವಜನಿಕ. ಗಂಥಾಲಯ ಇಲಾಖೆಯಿಂದ ಸಮಾನ ಹರ 
(8000-14800) ಶ್ರೇಣಿಯವರನ್ನು ಪ್ರತಿ. ನಿಯೋಜನೆ... ಮೇಲೆ ಭರ್ತಿ 
ಮಾಡಲಾಗುವುದು 





10) 


ದ್ವಿತೀಯ ದರ್ಜೆ ಸಹಾಯಕ 
(5800-10500) 


ಕರ್ನಾಟಕ ನಾಗರೀಕ ಸೇವಾ (ಲಿಪಿಕ ವೃಂದಕ್ಕೆ ನೇಮಕಾತಿ) 
ನಿಯಮಗಳು 1978ರ ಅನುಸಾರ ನೇರ ನೇಮಕಾತಿ 








11) 





ಬೆರಳಚ್ಚುಗಾರ 
(5800-10500) 











ಕರ್ನಾಟಕ ನಾಗರಿಕ ಸೇವಾ (ಶೀಘ್ರಲಿಪಿಗಾರರ 
ಬೆರಳಚ್ಚುಗಾರರ ನೇಮಕಾತಿ) ನಿಯಮಗಳು 
ಅನುಸಾರ ನೇರ ನೇಮಕಾತಿ. 


ಮತ್ತು 
1983ರ 





























ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯, ೨೦೧೨ ೧೮೯ 
ಕ್ರಮಸಂಖ್ಯೆ ವರ್ಗೀಕೃತ ಹುದ್ದೆಗಳು ಮತ್ತು ಹುದ್ದೆಗಳ ಸಂಖ್ಯೆ ನೇಮಕಾತಿ ವಿಧಾನ ಕನಿಷ್ಟ ವಿದ್ಯಾರ್ಹತೆ 
ವೇತನ ಶ್ರೇಣಿ ಖಾಯಂ ತಾತ್ತಾಲಿಕ 
12) ವಾಹನಚಾಲಕ | 1 ಡಿ'ವರ್ಗದಿಂದ ಬಡ್ತಿ ಜೇಷ್ಠತಾ ಆಧಾರದ ಮೇಲೆ ಯಾರು | ನೇರ ನೇಮಕಾತಿ ಹಾಗೂ ಬಡ್ತಿಗೆ 7ನೆ ತರಗತಿ ತೇರ್ಗಡೆ, 
(5800-10500) ಕಡಿಮೆ ವೇತನ ಶ್ರೇಣಿ ಹೊಂದಿರುವವರಿಗಿ೦ತ ಅಧಿಕ ವೇತನ |, ಮೋಟಾರು ವಾಹನ ಚಾಲ್ತಿಯಲ್ಲಿ ಚಾಲನಾ ಪರವಾನಗಿ 
ಶ್ರೇಣಿಯನ್ನು ಹೊಂದಿರುತ್ತಾರೋ ಅವರನ್ನು | ಪಡೆದಿರಬೇಕು. ಇತರೆ ಸರ್ಕಾರಿ ಇಲಾಖೆಗಳಲ್ಲಿ 
ಪರಿಗಣಿಸಲಾಗುವುದು... ಒ೦ದೇ ವೇತನ ಶ್ರೇಣಿಯನ್ನು | ಅನುಸರಿಸುವ ನಿಯಮಾನುಸಾರ ನೇಮಕ ಮಾಡುವುದು. 
ಹೊಂದಿದ್ದಲ್ಲಿ ಅವರು ಸಲ್ಲಿಸಿರುವ ಸೇವಾವಧಿಯನ್ನು ಪರಿಗಣಿಸಿ | ಸಂಬಂಧಪಟ್ಟ ನೇಮಕಾತಿ ಸಂಸ್ಥೆಯ ನೇಮಕದ ನಂತರ 
ಪರಸ್ಪರ (1716156) ಜೇಷ್ಠತೆಯನ್ನು ನಿರ್ಧರಿಸಬೇಕು. ಬಡ್ತಿಗೆ, ಸದರಿಯವರು ಪೋಲೀಸ್‌ ಚಾಲನಾ ಮತ್ತು ನಿರ್ವಹಣಾ 
ಅರ್ಹರು ಸಿಗದಿದ್ದಲ್ಲಿ ನೇರ ನೇಮಕಾತಿ ಮೂಲಕ ಭರ್ತಿ | ಶಾಲೆಯವರು ನೀಡಿರುವ ಪರೀಕ್ಷಾ ತೇರ್ಗಡೆ ಪ್ರಮಾಣ 
ಮಾಡಲಾಗುವುದು ಪತ್ರವನ್ನು ಸಲ್ಲಿಸಬೇಕು. 
13) ದಫೇದಾರ್‌ | ದ ಗ್ರೂಪ್‌ ಡಿ ವೃಂದದಿಂದ ಬಡ್ತಿಯ ಮೂಲಕ ನೇಮಕ ಗ್ರೂಪ್‌ ಡಿ ವೃಂದದಲ್ಲಿ ಕನಿಷ್ಠ ಏಳು ವರ್ಷಗಳ ಸೇವೆ 
(5200-8,200) ಸಲ್ಲಿಸಿರಬೇಕು. 
14) ಗೂಪ್‌ ಡಿ ಡಿ ದ ನೇರ ನೇಮಕಾತಿ ಏಳನೆಯ ತರಗತಿಯಲ್ಲಿ ಉತ್ತೀರ್ಣರಾಗಿದ್ದು, ಕನ್ನಡವನ್ನು 
(4,800-7,275) ಒಂದು ಭಾಷೆಯಾಗಿ ವ್ನಾಸ೦ಗ ಮಾಡಿರಬೇಕು. 























ಕನ್ನಡ 


ಸ 


((ಗಿ!11 ಗಿ ೧ಗಿ, ೮1೧೧ ಗಿ110 ॥[1೯೦೧11/11011 5೯೦೧೯7/೧1ಗಿ7 
[10: (0೦17 38 (21809 2011, 88೧0810೦16, 0೩1೦6: 19.12.2011 


ಅನುಬಂಧ-ಎ 
೧11 1೧(ಟ೧೯-ಗಿ 
[101೯1041011 


ಕೆ.ಸುಧಾಕರ ಶೆಟ್ಟಿ 
ಸರ್ಕಾರದ ಉಪಕಾರ್ಯದರ್ಶಿ 
ಮತ್ತು ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ 





6 6/೩! 01 17೮ 1000/10 (೪1೨5 ೫೧100೧ 17೮ €೦%ಆ/೧/76//! ೦1 ((2/7810/48 0೦೦5೮5 10 ೧78/6 1೧ 976/019ಅ ೦1 1೧೮ ೦೪೦15 ೦೦೧1617606 0) 8ಟ0-560000 (1) ೦! 860000 3 7986 [೧ 5600100 8 01 1೧೮ (21781೩೩ 
516 ೦1/॥ 50/1/1099 ಓಿಂ(| 1978 (68/7818 ಡಂ! 14 01 1990) 15 ೧೦6೦) 0119760 ೩5 7601/60 0)/ ೦18೬50 (8) ೦1 $500-660100 (2) ೦! 560000 3 ೦1 17೮ 5816 ಗಿಂ| 101 176 1೧1077510೧ ೦1 ೩॥ 915005 ॥01/ 10 06 81100166 
176760)/ ೩೧7೮ ೧೦0೦9 15 ೧೦/60) 01/0೧ 17೩! 176 5816 6/೩! ॥/|| ೦೮ 1800 1710 ೦೦೧5166181107 ೩10 111060೧ 68)/6 1೦೧7 176 6816 01 5 01108107 1೧ 076 ೦1110181 687606. 


೧೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯, ೨೦೧೨ ಭಾಗ - ೪ಎ 





ಓ೧)/ ೦0]9೦॥೦೧ ೦/ 50095100 ೫/೧10೧ ೧7೫/ 0ಅ (9061/66 0) 17೮ 51816 ಆ೦%6/7/76/1 1/07 ೩೧)/ ಐ6/50/0 ೫/17 (950601 10 17ಅ 5816 6/೩1! 01016, 17೮ 9010/ 01 176 6106 50601160 ೫೦೦% ೪/1 0೮ ೦೦೧75160166 0/ 
176 5816 ಆಂ೫೦1೧77601. 009೦1೦75 ೦/ 50009510075 ೧೫/ ಅ ೩೮೮/ಅ5566 10 176 560/918/0/ 1೦ ೦1777501, 208ಗ17001 ೦1 (680/868೩, 0೮1೬/ಆ ೩೧೦ 17101778100, ೧೦೦೧7 10.2, ಆ/0೬೧6 1100/, 185೩ 5000೧೩, 
8೩/7080016-560001. 
0೧೧೯7 ೧೮೮5 


1... 7116 ೩೧೮ ೦೦/7730೧೦೦77೦7! :-(1)17056 (1೨5 ೧7೩/0 ೦೩೦೦ 17೮ (68/7818 6761೩ 50ಗ//095(5879066/ 2908ಗ17900 (೧೮೦೬॥776೧[) ೧೬1೦5, 2011 


(2) ೧0) 581 ೦೦೧7೦ 1710 10/06 1017 176 6816 01 0761 01081100 17 176 ೦1101೩! 687619. 

2... 01706 0! ೧0010117071 ೩೧ 111೧173017 ೧೩11080107: 17 5007655100 ೦! ಅ0೪677760! 110010800೧ 110:0%035 ೦೧೧ 60 0೩66 2” 1/8/07 1961 176 65180907767 01 5(816 01/1 507/06 0೦೩೮/65 17 
(9560! ೦! (08/೧78188 (070/೩! 567/1055 (6೩87011661 2008/1776 581 ೦೦೧51915 ೦! 176 ೦81ಅ00/0/ ೦! [೦515 ೩೧೦ 50819 ೦! ಖ/ 50601106 17 001೬/70 (2) 01 176 50೧06016 09100/ ೩೧6 176 ೧77001 ೦1 ೦515, 
176 77617006 01 (6010177601 ೩೧೦ 176 771೧111077 ೦೬೩॥11೦೩/॥೦೧ 1! ೩೧)/ 581 0೦ 50601106 ೩0೩/75! 0೩೦೧ ೦೩160೦೧/ 17 17೮ ೦೦950076170 971165 17 ೦೦1೬7775 (3), (4), (5) ೩೧೮ (6) 1761601. 

3... 80068! ೩೧6 5201705: 170 (08/7812 ೧೮/೩ 56೧/1065 (ಆ876166/ 07೩7೦೧) (೦೦೬1779೧70 ೧೬1೦5, 1961 ೩/6 ೧೦/60) 19068166. 

೧೦1೮9೦ 17೩! 5000 79068! 5೧81 ೧೦! ೩!!೦೦! 1೮ 019/1೦೬5 ೦0೮/೩1೦೧ ೦1 176 58/೮ (195 ೦ ೩೧)/(71೧0 ೮ಟ0/ ೮೦7೮ ೦7 5116/66 17/00700/ ೦ ೩!!60! ೩೧)/ 10! 180110/ ೦ ೦೦0೦೩1೦೧ ೫೦೩೦)/ ೩೦೦೬1೮, ೩೦೦೧೬೦೮ ೦/ 

170೬/66 ಟ೧66/ 176 5816 ೪196. 
ಔ)/ ೦7೮೦/ ೩೧೮ 1೧ 176 ೧೩/76 ೦! 176 5ಂ%0/7೦/ ೦1 (68/7818 
(5002281 5೧00// 


7600/0/ 560/618/0/ 1೦ 06/7/7901 
(877೧868, ೮೬೬/6 ೩೧೮ 1೧10177810೧ 90! 














501500೯ 
(566 1ಟ19-2) 
5 0೩190೦೧) ೦1 ಐ೦೨15 8೧6 50816 [1117700 ೦! ೧೦೨1೨ 1101106 ೦1 /ಆ೦/ಟ1!17071 1117177077 ೧೮೩111೦೩೦೧ 
10. 01 ೧೩)/ ೧0/1780 6730೦!೩೧)/ 
1 2 3 4 ಕ್ರ 6 
1. 0/16 ₹6101 ` - 8)/ ೧೦77೦1೦೧ 0)/ 56190100 1/07 176 ೦೩೦/ಅ 01 | 0 ೦೧7೦1೦೧ ಏ)/ 5೨೦1೦೦11೦೧: 
(20025-28275) 56/10/ 610/. 1) 1109! 0೮ ೩ ೧0160/ ೦! ೩ 5600/10 ೦1855 [/29101'5 ೮60/66 1೧ ೩೧)/ 


೦೧೮ ೦1 17ಅ 1000/70 500/0015 ೧೩/760/ (116100/, 7೦೦೩ 
5016709, 5007017105, ೮೦೧7776109, 50010100, ಗಿ೧1೧/000100)/, 
€600ಜ17)/, 801೩0, (8೧7೧೩೮೩ 01 70180. 
1) [106 ೧2/೦ 0! 1೧ ೩ 567/06 ೦1 ೧0! 1೦55 17೩೧ 0/೦ 1/6೩/9 1 








176 ೦೩೦/6 01 56010/ 8610/. 









































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯, ೨೦೧೨ ೧೯೧ 
5 0೩19000) ೦1 ಐ೦೨15 ೩೧6 50816 [111770೦ ೦! ೧೦೨೨ 11011106 ೦1 /ಆ೦/ಟ1[177071 1117177077 ೧೮೩11೦8000 
10. 01 ೧೩)/ ೧೦/1787 167॥00೦1೩0)/ 
2. 56/10/ 610/ ದ 2 )/ 00770100 10/77 176 ೮೩೮/6 0! 80610/. ೯0/ ೧/೦೧301100: 
(14050-25050) 1) 11091 ೧೩/೦ 0! 11 ೩ 561/1065 ೦1 ೧೦! 1955 17೩೧ 116 1/೦೩/5 1೧ 
॥76 086/6 01 £010/. 
1) !109! 0೮ ೩ ೧೦1೮೮/ ೦! ೩ 5೦೦೦೧೮ 01855 1251015 ೮60/99 1೧ 
೩೧)/ ೦೧೮ ೦! 17ಅ 1000/70 5ಟ0]9019 ೧೩/7೮)/ (115100/, 7೦1೦೩ 
5016709, 50೦7007105, ೮೦/೧7/776/06, 50010100), 1೧000100), 
(€6007೩01)/, ಔ80181)/, (68೩೧೧೩೦೩ ೦/ ೧0160. 
3. 0101 9 ಎ 1) 10/ 061061 0)/ 0107700100 10೧7 176 ೦೩೦/6 | "701 01001730000: 
(11400-21600) 01. 90101 0186೮0-1 ೩೧೮ 1710510810೦ ೦೧ 175 | 1) !/06! 0ಅ ೩ 01007 ೦! ೩ 56೦೦೧೮ 01855 1/89101'5 ೮60196 1೧ 
08515 ೦! ೦೦೧1017606 56710110/. 56710ಗ0/ 06170 | ೩೧) ೦೧೮ ೦! 176 10100//0 5ಟ0]6005 ೧8/7791/ 1116100/, 7೦೦೩ 
60161711706 0)/ 110800 ೩ 061590೧ 101670 ೩ ( 5010706, 00/01/7105, 0೦೧7776106, 50010100, ೧1೧0001001, 
05! ೦೩/೧/170 1070/ 50% ೦! ಖ/ ೩5 567101 10 | 5ಅ00/೩01)/, ಔ8018/)/, (8೧೧೩೦೩ ೦/ ೧0160 
೩ 061900 1016170 ೩ ೦5! ೦೩1೧/170 1೦೫೦! 5086 | 2) 1/09! ೧2/೮ 0! 1೧ ೩ 56ಗ/106 ೦1 ೧೦! 1955 1೧೩೧ 11/ಆ 108/6 1 
01 |೩)/ ೩೧೮ 1೧10796 5601010/ ೩೧7೦೧0 619079 | 176 ೦೩೮/6 ೦! 8010/ ಆ/8೦೦ || ೦/ ॥7:/೦510810/ ೩5 176 ೦೩೨೮ ಗ೩/ 
0161೧0 ೦515 ೦೩/೧/1೧70 17 58775 50೩16 01 0೩/ | 06. 
06170 60101711760 ೦೧ 176 08515 ೦1 10೧017 ೦1 | 7೦ 000018010೧: !/91 0೮ ೩ 101007 ೦! ೩ 5600೧6 01885 
567/06 1೧ 076 1950601116 ೦೩೮/೦5 ೩೧ 1೧10156 / 1/89101'5 6601766 1೧ ೩೧)/ ೦೧೮ ೦1 176 1010%//70 50019015 ೧೩/76// 
56071010/ ೩೧7೦೧0 0919005 1೧ ೩ ೦೩೮/6 06170 / !119100/, . 7೦110೦೩ . 5010709, ೦೦070071105, .. 0೦17176109, 
778೧1817606 ೩೧೮ 50010100), ಓ17/000100/, ಆಅ೦0/೩07)/, ಔ0181)/, ೩೧೧೩೮೩ ೦ 
2) ಗಗು/ 06/06//! 0)/ ೮9018100 ೦1 ೩೧ 0111061 01 | ೧018 
60೬1/8100! 01866 1/01 ೩೧) ೦1೧೮/ 51816 01/1 
56/06. 
6 1101 6/866-2 2 ಎ 7056 [೦515 5೧81 $18೧06 ೩೦೦05೧೮೮ ೦0೧ 
(10800-20025) 007700100೧. ೦. 190/6೧19! ೦1. 17 0165601 
170೬೧10615. 
ಕ್ರ 1165008101 (10000-18150) ಕ್ರ ಎ 1) 7/ಆ೧10/ 1/ಆ 910901 0)/ 0/0170100 10೧7 17೦ | 701 7೦೧70000: 
086/6 01 1/6! 21/1910೧ ಗಿ5೨5151801!; ೩೧೦ 1)1091 06 ೩ ೧0100/ 01 5000076 01895 !/2910/'5 ೮60/66 1೧ ೩೧) 
2) 50/0116 0610901 0 61/60 (90117001. 0೧5 ೦1 176 1010/70 5006015 ೧೩/790/ 1116100/, 70108 
5019709, 50೦70/7105, ೮೦0೧7776106, 50010100), 1೧000100, 
€600/೩01)/, ಔ80181)/, (೧8೩೧೧೩೦೩ ೦/ ೧0160 
2) 11೬9! ೧೫/೦ 0! 17 ೧೦! 1೦55 1೧8/೧ 11/ಆ 1/8/5 ೦! 560/06 17 1೧೮ 
086/6 01 [॥/9! 1119100 55191801. 




































































೧೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯, ೨೦೧೨ ಭಾಗ - ೪ಎ 
5 0೩19000) ೦1 ೦೨15 8೧6 50816 [111770೦ ೦! ೧೦೨೨ 11011106 ೦1 /ಆ೦/ಟ1[17071 1117177077 ೧೮೩111೦೩00೧ 
10. 01 ೧೩)/ ೧೦/1780 67100೦1೩0)/ 
01 01/60! ಔ೦೦/ಟ1177601: !/05! 0೮ ೩ ೧೦1೮೮೦! 0! ೩ 560006 
01895 11291016 000/66 ೩೧೮ ೧೦! 1966 17೩೧ 50 0910901 0! 
(78/5 1೧ ೦೩೨೮ ೦! 0೩೧೦1೮೩1೦5 061070170 10 0175 50೧6601906 
(089165 ೩೧೮ 50೧6601006 11005, 55 01/೦971 1೧ ೦೩5೦ ೦1 ೦170 
೦8೩1೦0೦195 1೧ ೩೧) ೦೧೮ ೦1! 17ಅ 1010/10 506015 ೧8/76// 
(115100/, . 7೦11೦೩! . 5010706, . 5000017105, . ೮೦೧7776106, 
50010100)/, ಓ17/000100/, ಆಅ೦0/೩07)/, ಔ0181)/, ೩೧೧೩೮೩ ೦ 
೯70150. 
6) 5೬061/19೧60001 1 ಇ )/ 0/0೦770000 1017 17೮ ೦೩೦/6 ೦1 ॥/9! 21/1910ಗ | 7೦ ೧71೦೧7೦0೦೧ : 1/5! 0/೦ 011೧ ೧೦! 1೦55 07೩7 11/ಆ /98/5 1೧ 
(10000-18150) ಓ೦515187ೃ ೦ 01 090018110೧ ೦! ೩೧ ೦1!109/ | 17೦ ೦೩೮/6 ೦1 |/5! 1/10 ಗಿ5515181. 
06107೧0170 10 176 51816 01/| 50೧/06 1 176 
60೬1/8160! ೦೩೦/೦. 
1016: 1/9! 01/1610 5೨151801! 5೧೩1 0೦/೦156 
೩೧ 119100೩801೮ ೦000೦೧ ೩ 1೧ಆ 01೧76 01 
00೧51661810 ೦1 119/7607 ॥/0೦770100೧ 10 176 
೦8೦/6 ೦1. . 1706500810 ೦ 10 176 ೦೩೮/6 ೦01 
5001/716760/1 ॥/71೦5%೦/ 15 ೦೩/1೦!. 
7) 1/9! 01/1610೧ ಗಿ5519181 2 ಎ 1) "ಗ)/ 610601 0)/ 010೦770000 1/07 176 ೦೩೮/6 | 701 ೧೦೧7೦0೦೧: 1/5! 12/೦ 0! 1೧ ೧೦! 1೦55 17೩೧ 0/ಆ 168/9 01 
(7275-13,350) 0! 560006 ಔ1/19107 55151801 ೩೧೦ 560/06 1೧ 176 ೦೩೮/6 01 5600706 01/6100 55151801. 
2). ಗ1ಗ/ 0910601 0% 61601 1601177601 / ೧/೦/1೮೦೮ 17೩! 1! 0೦/50೧5 ೪/೧೦ ೧2/6 ಏಟ! 1೧ ೧0! 1೦55 1೧೩೧ 1/೦ 
17. ೩೦೦೦೦೮೩೧೦೮ ೪/೧ 076 (648/೧81೩೩ 01/| | 1/೩/6 ೦! 567/10೦6 ೦/ ೧೦! ೩೫೩11೦, ೩ 061900 ೪/೧೦ ೧೩5 0! 17 ೩ 
567/06 (೧೮೦೬1/7760 10. 1/171510118! 7೦815) | 560/10೦5 ೦! ೧0! 1955 17೩೧ 1೧/66 1/೦೩/5 178) 0 ೦೦೧5166166 10/ 
೧೬165, 1978. 0101710000. 
8) 56700/8061 1 ಎ )/ 010೦೧70000 1/07 176 ೦೩೮/6 ೦1! 10/0151 ೦೧ 17೮ | "7೦ 71೦7701100: !/(15! ೧೩/೮ 0ಟ! 1೧ ೧೦! 1೦55 1೧೩/೧ 11/ಆ 1/೩/5 ೦1 
(7275-13350) 08515 ೦1 56710/10/ ೩೧೦ 1! ೧೦ 518010 150/0 15 | 5691/1005 1೧ 07೮ ೦೩೦/೮ ೦1 701915 ೩೧೮ ೧105! 0೦556556 1076 
೩೫೫1೦ 10 0/0೧7000೧, 176೧ 0) 61601 | ೦೮೬೩॥!10೫1೦೧ 01950060 10 010೧700100೧ 10 176 ೦೩೮/6 01 
(9೦! 1೧. ೩೦೦೦1೮೩೧೦೮. ೪/೧. 17೦ | 510700/80೧6/.  ಟ೧೦೮೦/ 17ಅಆ (21೧818೩ ೮01/1. 50/06 
((8/7818/48 01/| 50೧/1069 ೧೦೦೧೬1179೧! 501/105 | (೧೮೦೬1/7760! 10 176 ೦5! ೦1 516700/800075 ೩೧೮ 77/0155) 
(೧೦೦೬/77೦೧! 10 07ಆ ೦6! ೦! 51670018061 | ೧15, 1983. 
೩೧ 0/01915) ೧೬1೦5, 1983. 
9) 10೩೩೧ ` - ಔ)/ 6600180೧ ೦1 ೩೧ ೦11106 ೦1 90೬1/8160! ವದ 
(8000-14800) 01೩೮9 10೧7 17 2008/177601 ೦! 701೦ 110/೩// 
560/09. 





















































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯, ೨೦೧೨ ೧೯೩ 
5 0೩19000) ೦1 ೦೨159 ೩೧6 50816 [111770೦ ೦! ೧೦೨೨ 11011106 ೦1 /ಅ೦ಟ1[17071 1117177077 ೧೩11108000 
10. 01 ೧೩)/ ೧೦/1737 167700೦1೩0)/ 
10) 56000706 01/1910೧ ಗಿ55151801 ` - 8)/ 61/60! 76001177601 11 ೩೦೦೦7೮೩೧೦೨ 1೧ 1೧6 ಚ 
(5800-10500) (8178181೩ 01/1 50೧/06 (೧೦೬1769೧! 10 
!/1೧151018! ೧೦815) ೧೬1೦5, 1978 
11) | 1015! 3 ೬ ಔ)/ 61/60! 6010177601 1೧ ೩೦೦೦/೮೩೧೦6 ೪/೧ 076 ಸ 
(5800-10500) (8178181೩ 01/1 50೧/06 (೧೦೬176೧! 10 
176 7೦815 ೦1 5(0700/807075 ೩೧೮ 77/01515) 
೧೬165, 1983 
12) 0/೮/ ` ` ಔ)/ 010೦770100 1/07 ೩೧) ೦೩೮೦/$ 1೧ ಆ/೦ಟ0 0 | "701 01160! 760/1177071 ೩೧6 7/೦7301100: 
(5800-10500) 56ಗ/105 ೦೧ 1೧7ಅ 08515 ೦1 50/1010/. 56710ಗ0/ | [1151 ೧8/ಆ 085506 77 91876816 ಉ೩/71೧೩೦೧ ೩೧೮ 1705106 ೩ 
06170 ೮0101711760 0)/ 11981170 ೩ 0615900 / 0160/ ೦1 ೩ ೦೮/1೦71! ೮1/70 1೦6756 ೦1 |/010/ 19೧10105 ೩೧೦ 
016170 ೩ ೦5! ೦೩/೧/170 1107೧01 50816 ೦! |8/ | 171776018100/ ೩ 5610000೧ 0)/ 176 56100070 ೩0970/, 176 
೩5 56710/ 10 ೩ 06/5900 ೧೦16170 ೩ ೦5! ೦೩/7/1೧0 | ೦೩೧೦1೦೮೩೭೮ 07709! 0೦೮೬೦೦ ೩ ೦೨/11೦೫ ೦01೩/೧೦೦೮ 170೧ 176 
|0೫/೦/ 50೩16 ೦1 0ಖ/. 50710/0/ 1೧19196 ೩770೧6 | 7೦1೦ 2//0 ೩೧೮ ೧71೩/1678/706 50೧00! 10 18/1೧0 085566 
61500೧5 00106100 [೦515 ೦೩/೧/1೧70 17 58176 | 176 1951 0೦೦೧೮೬೦1೦೮ 0 176 50೧001. 
50819 01 0ಖ/, 091೧0 66161711760 ೦೧ 17೮ 08515 
01 ॥8/.  56710/0/ 1710796 ೩೧7೦೧0 9180೧5 
016170 |೦5[5 ೦೩/೧/0 175 5877165 506 0! 
0೫/, 06170 60101771760 ೦0 176 0೩915 107017 01 
560/10೦6 1೧ 17೮ 1550001116 ೦೩೮/೦5 ೩೧೦ 1೧1666 
56010ಗ0/ ೩77೦೧0 0619005 1೧. ೦೩೮16 06170 
77817181760. |! ೧೦ 518016 67500 15 ೩೫೩1೩೦1೦ 
10/ 0/070100 1೧60 0)/ 61601 76017601. 
13) 0೫60೩ 1 ಎ ಔ)/ 0770000 1/07 ೩/೧)/ ೦ 17ಆ 1೦೫೦/ ೦೩೮/೦5 | "೦ 81೦೧701107: !/(/5! ೧8/೮ 0ಟ! 1೧ ೧೦1 1055 17೩7 5೦೦೧ 1/೦೩/5 
(5200-8,200) 0! ಆ/040- “2” ೦೩೮೦/65 01 561/06 1೧ 17ಅ 1೦೫೦! ೦೩೦/99 ೦! €/೦೬0- “ಐ” 
14) €/06) "ಐ' 3 ಎ 8/ 6160! (601೬177901 [159 18/6 085560 '/1| 5[8/08/6 9೩/71೧810೧ ೪/1೧ (8೧7೧೩೮೩ 
(4,800-7,275) ೩5 ೦೧೮ ೦! 17೮ 18೧00809. 
ಔ)/ ೦7೮೦/ ೩೧೮ 17 176 ೧೩/76 ೦1 176 5ಂ%೦/7೦/ ೦1 (08/7818 
(50028231 5೧00// 
7600/0/ 560/618/0/ 1೦ 06/7/7901 
೧.೧. 1133 (877೧868, ೮೬೬/6 ೩೧೮ 1೧1017780೧ 901. 





೧೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯, ೨೦೧೨ ಭಾಗ - ೪ಎ 





ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 


ಈ 
ಅಧಿಸೂಚನೆ 
ಸಂ. ಗ್ರಾಅಪ: 36 ಆರ್‌ಬಿಎಲ್‌ 2011, ಬೆ೦ಗಳೂರು, ದಿನಾಂಕ: 05-12-2011. 
ಜೀತಗಾರಿಕೆ ಪದ್ದತಿ (ನಿರ್ಮೂಲನಾ) ಕಾಯ್ದೆ 1976ರ (1976ರ ಕೇಂದ್ರ ಕಾಯ್ದೆ ಸಂಖ್ಯೆ 19) ಪ್ರಕರಣ ಸಂಖ್ಯೆ 13ರ ಉಪಪ್ರಕರಣ (1. 
(2) ಮತ್ತು (3)ರ ಅಡಿಯಲ್ಲಿ ದತ್ತವಾದ ಅಧಿಕಾರದನ್ವಯ ಹಾಗೂ ಸದರಿ ವಿಚಾರದಲ್ಲಿ ಈ ಹಿಂದೆ ಹೊರಡಿಸಲಾಗಿದ್ದ ಎಲ್ಲಾ ಆದೇಶಗಳನ್ನು 


ಹಿಂತೆಗೆದು ಕೊ೦ಡು ಕರ್ನಾಟಕ ರಾಜ್ಯ ಸರ್ಕಾರವು ಹಾಸನ ಜಿಲ್ಲೆಯ ಜಿಲ್ಲಾ ಮತ್ತು ಉಪವಿಭಾಗ ಮಟ್ಟದಲ್ಲಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ 
ಜಾಗೃತ ಸಮಿತಿಯನ್ನು ಈ ಮೂಲಕ ರಚಿಸಿದೆ. 


ಜಿಲ್ಲಾ ಮಟ್ಟದ ಜಾಗೃತ ಸಮಿತಿ - ಹಾಸನ 














1 ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ, ಹಾಸನ ಅಧ್ಯಕ್ಷರು 
2 ಎಸ್‌.ಎಲ್‌.ನಾಗಮಣಿ, ಜಿಲ್ಲಾ ಪಂಚಾಯತ್‌ ಸದಸ್ಯರು, ಶಿರದನಹಳ್ಳಿ ಗ್ರಾಮ, ಮಲ್ಲಿಪಟ್ಟಣ ಹೋಬಳಿ ಸದಸ್ಯರು 
3 ಕೃಷ್ಣಾನಯಕ, ಜಿಲ್ಲಾ ಪಂಚಾಯತ್‌ ಸದಸ್ಯರು, ಅಗ್ಗುಂದ ತಾಂಡ್ಯ, ಅಗ್ಗುಂದ ಅಂಚೆ, ಅರಸೀಕೆರೆ ತಾಲ್ಲೂಕು. ಸದಸ್ಯರು 
4 ಎಂ.ಕೆ.ದೇವಪ್ಪ ಮಲ್ಲಿಗವಾಳು, ಜಿಲ್ಲಾ ಪಂಚಾಯತ್‌ ಸದಸ್ಯರು, ದುಂಡನಾಯಕನಹಳ್ಳಿ ಅಂಚೆ, ಕಟ್ಟಾಯ | ಸದಸ್ಯರು 


ಹೋಬಳಿ, ಹಾಸನ ತಾಲ್ಲೂಕು. 





5 ರೂಪ ಹಾಸನ್‌, ಪ್ರೇರಣಾ ಸಂಸ್ಥೆ, ಹೊಸಲೈನ್‌ ರಸ್ತೆ, ಉತ್ತರ ಬಡಾವಣೆ, ಹಾಸನ. ಸದಸ್ಯರು 





6 ಡಾ:ಹೆಬ್ಬಾರ್‌, ರಾಮಕೃಷ್ಣ ನರ್ಸಿಂಗ್‌ ಹೋಂ, ಕಾಮಧೇನು ವೃದ್ಧಾಶ್ರಮ ಗವೇನಹಳ್ಳಿ, ಎಂ.ಜಿ.ರೋಡ್‌, ಹಾಸನ | ಸದಸ್ಮರು 









































7 ಮುಖ್ಯ ಕಾರ್ಯನಿರ್ವಾಹಣಾಧಿಕಾರಿ, ಹಾಸನ ಜಿಲ್ಲಾ ಪಂಚಾಯತ್‌, ಹಾಸನ ಸದಸ್ಯರು 
8 ಕೆ.ಟಿ.ಜಯಶ್ರೀ, ಅಧ್ಯಕರು, ಮಾನವೀಯ ಅಧ್ಯಯನ ಸಂಘ, ಹಾಸನ ಸದಸ್ಯರು 
9 ಅಮ್ಜದ್‌ ಖಾನ್‌ ಬಿನ್‌ ಗೌಸ್‌ ಖಾನ್‌, ನಂ:4276, ಅಮೀರ್‌ ಮೊಹಲ್ಲಾ, ಹಾಸನ ಸದಸ್ಯರು 
10 ವ್ಯವಸ್ಥಾಪಕರು, ಲೀಡ್‌ ಬ್ಯಾಂಕ್‌, ಹಾಸನ ಸದಸ್ಯರು 
1] ಜಿಲ್ಲಾ ಆರಕ್ಷಕ ಅಧೀಕ್ಷಕರು, ಹಾಸನ ಜಿಲ್ಲೆ ಹಾಸನ. ಸದಸ್ಯರು 
12 | ಜಿಲ್ಲಾ ಮಟ್ಟದ ಕಾರ್ಮಿಕ ಅಧಿಕಾರಿ, ಹಾಸನ ಜಿಲ್ಲೆ, ಹಾಸನ. ಸದಸ್ಯರು 
13 ಜಿಲ್ಲಾ ಮಟ್ಟದ ರೇಷ್ಮೆ ಕೃಷಿ ಅಧಿಕಾರಿ, ಹಾಸನ ಜಿಲ್ಲೆ, ಹಾಸನ. ಸದಸ್ಯರು 
14 | ಜಿಲ್ಲಾ ಮಟ್ಟದ ಗಣಿ ಮತ್ತು ಭೂ ಗರ್ಭ ಇಲಾಖಾಧಿಕಾರಿ, ಹಾಸನ ಜಿಲ್ಲೆ, ಹಾಸನ. ಸದಸ್ಯರು 
15 ಅಪರ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿ ಹಾಸನ ಜಿಲ್ಲೆ, ಹಾಸನ. ಸಂಚಾಲಕರು 





ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಹಾಸನ 





| ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ, ಹಾಸನ ಉಪವಿಭಾಗ ಅ 





2 ಗೌರಮ್ಮ ಕೋಂ ಗೋವಿಂದಯ್ಯ, ಕೇರಳಾಪುರ ರಸ್ತೆ ಅಂಬೇಡ್ಕರ್‌ ನಗರ, ಹೊಳೆನರಸೀಪುರ. 


2 
೩ 
ಆ 
ತ 





3 ಬಿ.ಪಿ.ಜಯರಾಂ, ದೊಡ್ಡಮಂಡಿಗನಹಳ್ಳಿ. ಕಂದಲಿ ಅಂಚೆ, ಹಾಸನ ತಾಲ್ಲೂಕು. 





2 
ಛೆ 
»; ಯ್ಯ 
8೩ 16 


4 ಮಂಜಣ್ಣ, ನೇರಳೆಕೆರೆ ಗ್ರಾಮ, ನುಗ್ಗೇಹಳ್ಳಿ ಹೋಬಳಿ, ಚನ್ನರಾಯಪಟ್ಟಣ ತಾಲ್ಲೂಕು. 


2 
೩ 
ಹ್‌ 





5 ಭಾನು ಮುಶ್ವಾಕ್‌, ಆರ್‌.ಪಿ.ಎಲ್‌.ರಸ್ತೆ, ಮಟನ್‌ ಮಾರ್ಕೆಟ್‌, 1ನೇ ಕ್ರಾಸ್‌ ಪೊಲೀಸ್‌ ಕ್ವಾಟ್ರಸ್‌ ಹತ್ತಿರ, ಹಾಸನ. 


ಂ 


2 
೩ 
ಹ್‌ 

















11 


6 ಶ್ರೀ. ವಿ.ಎನ್‌ ರಂಗನಾಥ್‌, ಜಿಲ್ಲಾ ಸಂಘಟನಾ ಸ೦ಚಾಲಕರು, ಸುಭಾಶ್‌ನಗರ ಕಾಲೋನಿ, ಅರಸೀಕೆರೆ, ಹಾಸನ. 


2 
೩ 
ಹ್‌ 





೧೯೫ 





































































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯, ೨೦೧೨ 
7 ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯಿತಿ, ಹಾಸನ. ಸದಸ್ಯರು 
8 ವನಜಾಕ್ಷಿ ಕೋ೦ ರಂಗೇಗೌಡ, ದಾಸಗೌಡರ ಬೀದಿ, ಕೋಟೆ ಹೊಳೆನರಸೀಪುರ ತಾಲ್ಲೂಕು. ಸದಸ್ಯರು 
9 ಶಿವಣ್ಣ, ಸ್ವಾತಂತ್ರ್ಯ ಹೋರಾಟಗಾರರು, ಎಸ್‌.ಆರ್‌.ಎಸ್‌ ಕಲ್ಯಾಣ ಮಂಟಪದ ಬಳಿ, ಶಂಕರಮಠ ರಸ್ತೆ, | ಸದಸ್ಯರು 
ಹಾಸನ. 
10. , ವ್ಯವಸ್ಥಾಪಕರು, ಲೀಡ್‌ ಬ್ಯಾಂಕ್‌(ಕೆನರಾ ಬ್ಯಾಂಕ್‌) ಹಾಸನ. ಸದಸ್ಯರು 
11. | ಆರಕ್ಷಕ ಉಪಅಧೀಕ್ಷಕರು. ಹಾಸನ ಗ್ರಾಮಾ೦ತರ ಪೊಲೀಸ್‌ ಠಾಣೆ, ಹಾಸನ. ಸದಸ್ಯರು 
12 | ಉಪಕಾರ್ಮಿಕ ಆಯುಕ್ತರು, ಕಾರ್ಮಿಕ ಇಲಾಖೆ, ಹಾಸನ. ಸದಸ್ಯರು 
13 | ಉಪನಿರ್ದೇಶಕರು, ರೇಷ್ಮೆ ಕೃಷಿ ಇಲಾಖೆ, ಹಾಸನ. ಸದಸ್ಯರು 
14 | ಸಹಾಯಕ ನಿರ್ದೇಶಕರು, ಗಣಿ ಮತ್ತು ಭೂ ಎಜ್ಞಾನ ಇಲಾಖೆ, ಹಾಸನ. ಸದಸ್ಯರು 
15. | ತಹಸೀಲ್ದಾರ್‌, ಹಾಸನ ತಾಲ್ಲೂಕು. ಸಂಚಾಲಕರು 
ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಸಕಲೇಶಪುರ 
] ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ, ಸಕಲೇಶಪುರ ಉಪವಿಭಾಗ ಅಧ್ಯಕ್ಷರು 
2 ಕಾವೇರಿ ಎನ್‌.ಡಿ.ನೀಕನಹಳ್ಳಿ ಗ್ರಾಮ, ಹಾನುಬಾಳು ಹೋಬಳಿ, ಸಕಲೇಶಪುರ ಸದಸ್ಯರು 
3 ಕಾಡಪ್ಪ, ಪ್ರೇಮ ನಗರ ಬಡಾವಣೆ, ಸಕಲೇಶಮರ. ಸದಸ್ಯರು 
4 ರೇಣುಕಯ್ಯ ಬಿನ್‌ ದೊಡ್ಡಯ್ಯ ಎಸ್‌.ಶಂ೦ಭುಗನಹಳ್ಳಿ. ಅರೇಹಳ್ಳಿ ಹೋಬಳಿ, ಬೇಲೂರು ತಾಲ್ಲೂಕು. ಸದಸ್ಯರು 
5 ಚಿಕ್ಕಮ್ಮ ಕೋ೦ ಬಸವಯ್ಯ, ಬಿಕ್ಕೋಡು ಗ್ರಾಮ, ಬಿಕ್ಕೋಡು ಹೋಬಳಿ ಬೇಲೂರು ತಾಲ್ಲೂಕು. ಸದಸ್ಯರು 
6 ದ್ಯಾವನಾಯ್ಕ ಬಿನ್‌ ಸಿದ್ಧನಾಯ್ಕ, ಅ೦ದಲೆ ಗ್ರಾಮ, ಮಾದಿಹಳ್ಳಿ ಹೋಬಳಿ, ಬೇಲೂರು ತಾಲ್ಲೂಕು. ಸದಸ್ಯರು 
7 ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯಿತಿ, ಸಕಲೇಶಪುರ. ಸದಸ್ಯರು 
8 ಶಾರದ ಗುರುಮೂರ್ತಿ, ಲಕ್ಷ್ಮೀಪುರಂ, ಸಕಲೇಶಪುರ. ಸದಸ್ಯರು 
9 ಜೈ ಮಾರುತಿ ದೇವರಾಜು, ಮಲ್ಲಿಕಾರ್ಜುನ ನಗರ, ಸಕಲೇಶಪುರ. ಸದಸ್ಯರು 
10 | ವ್ಯವಸ್ಥಾಪಕರು, ಪಿ.ಎ.ಸಿ.ಆರ್‌.ಡಿ.ಬ್ಯಾಂಕ್‌, ಹಗರೆ ಗ್ರಾಮ, ಮಾದಿಹಳ್ಳಿ ಹೋಬಳಿ, ಬೇಲೂರು ತಾಲ್ಲೂಕು. ಸದಸ್ಯರು 
1] ಆರಕ್ಷಕ ಉಪ ಅಧೀಕ್ಷಕರು, ಸಕಲೇಶಪುರ, ಉಪ ವಿಭಾಗ, ಸಕಲೇಶಪುರ. ಸದಸ್ಯರು 
12. | ನಿರೀಕ್ಷಕರು, ಕಾರ್ಮಿಕ ಇಲಾಖೆ, ಸಕಲೇಶಪುರ. ಸದಸ್ಯರು 
13. | ಸಹಾಯಕ ನಿರ್ದೇಶಕರು, ರೇಷ್ಮೆ ಕೃಷಿ ಇಲಾಖೆ, ಸಕಲೇಶಪುರ. ಸದಸ್ಯರು 
14 | ಹಿರಿಯ ಭೂ ವಿಜ್ಞಾನಿ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಹಾಸನ. ಸದಸ್ಯರು 
15. | ತಹಸೀಲ್ದಾರ್‌, ಸಕಲೇಶಪುರ ತಾಲ್ಲೂಕು. ಸಂಚಾಲಕರು 








ಪಿ.ಆರ್‌. ನಂ. 1118 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಡಾ: ಶಾಲಿನಿ ರಜನೀಶ್‌ 


ಸರ್ಕಾರದ ಕಾರ್ಯದರ್ಶಿ, 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 


೧೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯, ೨೦೧೨ ಭಾಗ - ೪ಎ 





ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಅಧಿಸೂಚನೆ 
ಸಂ.ಗ್ರಾಅಪ.12.ಆರ್‌ಬಿಎಲ್‌.2010, ಬೆ೦ಗಳೂರು, ದಿನಾಂಕ:4-1-2012. 


ಜೀತಗಾರಿಕೆ ಪದ್ಧತಿ (ನಿರ್ಮೂಲನಾ) ಕಾಯ್ದೆ 1976ರ (1976ರ ಕೇ೦ದ್ರ ಕಾಯ್ದೆ ಸಂಖ್ಯೆ 19)ರ ಪ್ರಕರಣ ಸಂಖ್ಯೆ 13ರ ಉಪಪ್ರಕರಣ (1, (2) 
ರ ಮತ್ತು (3)ರ ಅಡಿಯಲ್ಲಿ ದತ್ತವಾದ ಅಧಿಕಾರದನ್ವಯ ಹಾಗೂ ಸದರಿ ವಿಚಾರದಲ್ಲಿ ಈ ಹಿಂದೆ ಹೊರಡಿಸಲಾಗಿದ್ದ ಎಲ್ಲಾ ಆದೇಶಗಳನ್ನು 
ಹಿಂತೆಗೆದುಕೊಂಡು ಕರ್ನಾಟಕ ರಾಜ್ಯ ಸರ್ಕಾರವು ಗದಗ ಜಿಲ್ಲೆಯ ಜಿಲ್ಲಾ ಮತ್ತು ಉಪವಿಭಾಗಮಟ್ಟದಲ್ಲಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ ಜಾಗೃತ 
ಸಮಿತಿಯನ್ನು ಈ ಮೂಲಕ ರಚಿಸಿದೆ. 


ಜಿಲ್ಲಾ ಮಟ್ಟದ ಜಾಗೃತ ಸಮಿತಿ - ಗದಗ 














| ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿ, ಗದಗ ಜಿಲ್ಲೆ, ಗದಗ ಅಧ್ಯಕ್ಷರು 

2 ಶ್ರೀಮತಿ ಸುಧಾ ಸಂತೋಷ ಬೆಳದಡಿ, ಬ್ಯಾಂಕರ್‌ ಕಾಲೋನಿ, ಅಂಬಾಭವಾನಿ ದೇವಸ್ಥಾನದ ಹಿಂದೆ, ಸದಸ್ಯರು 
ಗದಗ 

3 ಶ್ರೀ ರಮೇಶ ರಂಗಪ್ಪ ಕುರ್ತಕೋಟಿ, ಗ೦ಜಿಬಸವೇಶ್ವರ ಸರ್ಕಲ್‌ ದ್ಯಾಮವ್ವನ ಕಟ್ಟೆ ಹತ್ತಿರ, ಗದಗ ಸದಸ್ಯರು 

4 ಶ್ರೀ ಅಶೋಕ ಬಸಪ್ಪ ಕುಡತಿನಿ, ಡಿ.ಸಿ.ಮಿಲ್‌ ರಸ್ತೆ, ತಳಗೇರಿ ಓಣಿ, ಗದಗ ಸದಸ್ಯರು 





ಶ್ರ ಶ್ರೀಮತಿ ಪಾರ್ವತಿ ಮರಿಗೌಡ್ರ ಅಧ್ಯಕ್ಷರು, ಉದಶ್ರೀ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ತಾಂತ್ರಿಕ ತರಬೇತಿ ಸಂಸ್ಥೆ. ಸದಸ್ಯರು 


























ಗದಗ 
6 ಶ್ರೀ ಶಿವಶರಣ ಹರಳಯ್ಯ ಡಾ:ಅಂಬೇಡ್ಕರ ವಿವಿಧೋದ್ದೇಶಗಳ ಶಿಕ್ಷಣ ಸಂಸ್ಥೆ (ಎಸ್‌.ಸಿ) ಸದಸ್ಯರು 
7 ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್‌, ಗದಗ ಸದಸ್ಯರು 
8 ವ್ಯವಸ್ಥಾಪಕರು, ಲೀಡ್‌ ಬ್ಯಾಂಕ್‌, ಗದಗ ಸದಸ್ಯರು 
9 ಜಿಲ್ಲಾ ಆರಕ್ಷಕ ಆಧೀಕ್ಷಕರು, ಗದಗ ಸದಸ್ಯರು 
10 ಜಿಲ್ಲಾ ಕಾರ್ಮಿಕ ಅಧಿಕಾರಿ, ಗದಗ ಸದಸ್ಯರು 
1] ರೇಷ್ಮೆ ಉಪ ನಿರ್ದೇಶಕರು, ಗದಗ ಸದಸ್ಯರು 
12 | ಹಿರಿಯ ಭೂ ವಿಜ್ಞಾನಿ, ಗಣಿ ಮತ್ತು ಭೂಗರ್ಭ ಇಲಾಖೆ, ಗದಗ ಸದಸ್ಯರು 
13 ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ದಂಡಾಧಿಕಾರಿ, ಗದಗ ಜಿಲ್ಲೆ ಸಂಚಾಲಕರು 








ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಗದಗ 


























] ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ, ಗದಗ ಅಧ್ಯಕ್ಷರು 
2 ಶ್ರೀಮತಿ ಈರಮ್ಮ ಶಾಂತಪ್ಪ ಹಟ್ಟಮನಿ ಸಾ.ಸೂಡಿ ರೋಣ ತಾಲ್ಲೂಕು ಸದಸ್ಯರು 
3 ಶ್ರೀ ಶಿವಪ್ಪ ತಿಪ್ಪಣ್ಣ ಬಳ್ಳಾರಿ ಶಿದ್ರಾಮೇಶ್ಚರ ನಗರ ಹೂಗಾರ ಪ್ಲಾಟ್‌ ಗದಗ ಸದಸ್ಯರು 
4 ಶ್ರೀಮತಿ ರೇಣುಕಾ ಆಸಂಗಿ ಸೆಟ್ಟಮೆಂಟ್‌ ಬೆಟಗೇರಿ ಗದಗ ಸದಸ್ಯರು 
5 ಶ್ರೀಮತಿ ಸುಶೀಲಾ ಬಸವರಾಜ ಶೀರಿ ಕೃತಪುರ ಒಕ್ಕೂಟ ಬಸವೇಶ್ವರನಗರ ಗದಗ ಸದಸ್ಯರು 
6 ಶ್ರೀ ವೀರಣ್ಣಾ ಬೇಳ್ಕಕರ್‌ ಮಂಜುನಾಥ ತರಬೇತಿ ಕೇಂದ್ರ, ಮೈಲಾರಲಿಂಗೇಶ್ವರ ದೇವಸ್ಥಾನದ ಹತ್ತಿರ, ಸದಸ್ಯರು 
ಕಾಗದಗೇರಿ ಓಣಿ, ಗದಗ 
7 ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕ್‌ ಪಂಚಾಯಿತಿ, ಗದಗ್‌ ಸದಸ್ಯರು 
8 ವ್ಯವಸ್ಥಾಪಕರು, ಲೀಡ್‌ ಬ್ಯಾಂಕ್‌, ಗದಗ ಸದಸ್ಯರು 

















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯, ೨೦೧೨ ೧೯೭ 
































9 ಅರಕ್ಷಕ ಉಪಅಧೀಕ್ಷಕರು, ಗದಗ ಸದಸ್ಯರು 
10 ಜಿಲ್ಲಾ ಕಾರ್ಮಿಕ ಅಧಿಕಾರಿ, ಗದಗ್‌ ಸದಸ್ಯರು 
1] ರೇಷ್ಮೆ ಉಪ ನಿರ್ದೇಶಕರು, ರೇಷ್ಮೆ ಇಲಾಖೆ, ಗದಗ್‌ ಸದಸ್ಯರು 
12 | ಹಿರಿಯ ಭೂ ವಿಜ್ಞಾನಿ ಗಣಿ ಮತ್ತು ಭೂಗರ್ಭ ಇಲಾಖೆ, ಸದಸ್ಯರು 
13 ತಹಶೀಲ್ದಾರ್‌, ಗದಗ ತಾಲ್ಲೂಕು ಸಂಚಾಲಕರು 





ವಿಶೇಷ ಸೂಚನೆ: ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ಸಚಿವರ ಆದೇಶದನ್ವಯ ಜಿಲ್ಲಾ ಮಟ್ಟದ ಹಾಗೂ 
ಉಪವಿಭಾಗ ಮಟ್ಟದ ಜಾಗೃತಿ ಸಮಿತಿಗಳಡಿ ನಿಗದಿ ಪಡಿಸಿದ ಪಾತಿನಿಧ್ಯದಂತೆ ತಲಾ ಎರಡು ಸ್ಥಳೀಯ ಸರ್ಕಾರೇತರ ಸಂಘಸಂಸ್ಥೆಗಳ ಸದಸ್ಯತ್ವವನ್ನು 
ಹೊರತು ಪಡಿಸಿ ಈ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಅವರ ಹೆಸರಿನಲ್ಲಿ, 
ಡಾ:ಅಮಿತಾ ಪ್ರಸಾದ್‌ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 


ಪಿ.ಆರ್‌. ನಂ. 30 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 

ಅಧಿಸೂಚನೆ 
ಸಂ. ಗ್ರಾಅಪ:41 ಆರ್‌ಬಿಎಲ್‌ 2011, ಬೆ೦ಗಳೂರು, ದಿನಾಂಕ:4-1-2012 


ಜೀತಗಾರಿಕೆ ಪದ್ದತಿ (ನಿರ್ಮೂಲನಾ) ಕಾಯ್ದೆ 1976ರ (1976ರ ಕೇ೦ದ್ರ ಕಾಯ್ದೆ ಸಂಖ್ಯೆ 19) ಪ್ರಕರಣ ಸಂಖ್ಯೆ 13ರ ಉಪಪ್ರಕರಣ (1. (2) 
ಮತ್ತು (3)ರ ಅಡಿಯಲ್ಲಿ ದತ್ತವಾದ ಅಧಿಕಾರದನ್ವಯ ಹಾಗೂ ಸದರಿ ವಿಚಾರದಲ್ಲಿ ಈ ಹಿಂದೆ ಹೊರಡಿಸಲಾಗಿದ್ದ ಎಲ್ಲಾ ಆದೇಶಗಳನ್ನು ಹಿಂತೆಗೆದು 
ಕೊಂಡು ಕರ್ನಾಟಕ ರಾಜ್ಯ ಸರ್ಕಾರವು ಉಡುಪಿ ಜಿಲ್ಲೆಯ ಜಿಲ್ಲಾ ಮತ್ತು ಉಪವಿಭಾಗ ಮಟ್ಟದಲ್ಲಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ ಜಾಗೃತ 
ಸಮಿತಿಯನ್ನು ಈ ಮೂಲಕ ರಚಿಸಿದೆ. 


ಜಿಲ್ಲಾ ಮಟ್ಟದ ಜಾಗೃತ ಸಮಿತಿ - ಉಡುಪಿ 














| ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ, ಉಡುಪಿ ಜಿಲ್ಲೆ ಅಧ್ಯಕ್ಷರು 

2 ಶ್ರೀಮತಿ ಶ್ಯಾಮಲಾ ಸುಧಾಕರ್‌, ಕೋಂ:ಸುಧಾಕರ್‌, ಸಾಯಿಬಾಬ ಮಂದಿರ ರಸ್ತೆ, ಕೊರಂಗ್ರಪಾಡಿ ಗ್ರಾಮ, ಉಡುಪಿ ಸದಸ್ಯರು 
ತಾಲ್ಲೂಕು 

3 ಟಿ.ರಾಮ, ಎಲ್‌.ಪಿ.ಜಿ ಗ್ಯಾಸ್‌ ಏಜನ್ಸಿ ಉದ್ಯಮಿ, ನಂ:173 ಏ-1/13 ವಿಎಲ್‌ ಲೇಔಟ್‌ ಈಸ್ಟ್‌ ಬ್ಲಾಕ್‌ ರೋಡ್‌, ಸದಸ್ಯರು 
ಕುಂದಾಪುರ 

4 ದಿನೇಶ ಸಿ.ನಾಯ್ಕ, ಎಡ್ವಕೇಟ್‌, ಬೇಸ್‌ಮೆಂಟ್‌, ಅನಂತ ಟವರ್ಸ್‌, ಕೋರ್ಟ್‌ ಎದುರು ರಸ್ತೆ ಉಡುಪಿ, ಸದಸ್ಯರು 





5 | ಶ್ರೀಮತಿ ಸಾವಿತ್ರಿ ಮನೋಹರ ಕೋಂ. ಮನೋಹರ. ಶಾರದಾ ಮಹಿಳಾ ಮಂ೦ಡಲ ಪ್ರವಾಸಿ ಮಂದಿರ ಬಳಿ, ಕಾರ್ಕಳ ಸದಸ್ಮರು 











6 ಶ್ರೀಹರಿಶ್ಚಂದ್ರ ರಾವ್‌, ಸಾಂತ್ರಬೆಟ್ಟು, ಭುವನೇ೦ದ್ರ ಕಾಲೇಜು ಬಳಿ, ಕಾರ್ಕಳ ಸದಸ್ಯರು 
7 ಮುಖ್ಯ ಕಾರ್ಯನಿರ್ವಾಹಣಾಧಿಕಾರಿ, ಜಿಲ್ಲಾ ಪಂಚಾಯತಿ, ಉಡುಪಿ ಸದಸ್ಯರು 
8 ಪ್ರಮೀಳ ವಾಸ್‌, ಸೂರ್ತಿ ಗ್ರಾಮೀಣ ಅಭಿವೃದ್ಧಿ ಮತ್ತು ತರಬೇತಿ ಸಂಸ್ಥೆ, ಬೆಳ್ಳೂರು ಗ್ರಾಮ, ಕೆದೂರು ಅಂಜೆ, ಸದಸ್ಯರು 


ಕುಂದಾಪುರ ತಾಲ್ಲೂಕು 








9 ರಮೇಶ್‌ ವಕ್ವಾಡಿ, ಅಭಿವೃದ್ಧಿ, ಅರಳಿಕಟ್ಟೆ ಹೌಸ್‌, ಬಾಳಕುದ್ರು ಹಂಗಾರಕಟ್ಟೆ, ಉಡುಪಿ ಸದಸ್ಯರು 
10. | ಜಿಲ್ಲಾ ಆರಕ್ಷಕ ಅಧೀಕ್ಷಕರು, ಉಡುಪಿ ಜಿಲ್ಲೆ ಸದಸ್ಯರು 

















1] ವ್ಯವಸ್ಥಾಪಕರು, ಲೀಡ್‌ ಬ್ಯಾಂಕ್‌ (ಸಿಂಡಿಕೇಟ್‌ ಬ್ಯಾಂಕ್‌) ಮಣಿಪಾಲ, ಉಡುಪಿ ಜಿಲ್ಲೆ ಸದಸ್ನರು 





೧೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯, ೨೦೧೨ ಭಾಗ - ೪ಎ 

















12 | ಜಿಲ್ಲಾ ಮಟ್ಟದ ಕಾರ್ಮಿಕ ಅಧಿಕಾರಿ, ಉಡುಪಿ ಜಿಲ್ಲೆ ಸದಸ್ಯರು 
13. / ಜಿಲ್ಲಾ ಮಟ್ಟದ ರೇಷ್ಮ ಕೃಷಿ ಅಧಿಕಾರಿ, ಉಡುಪಿ ಜಿಲ್ಲೆ ಸದಸ್ಯರು 
14 | ಜಿಲ್ಲಾ ಮಟ್ಟದ ಗಣಿ ಮತ್ತು ಭೂಗರ್ಭ ಇಲಾಖಾ ಅಧಿಕಾರಿ, ಉಡುಪಿ ಜಿಲ್ಲೆ ಸದಸ್ಯರು 
15 | ಅಪರ ಜಿಲ್ಲಾಧಿಕಾರಿ ಹಾಗೂ ಅಪರ ದಂಡಾಧಿಕಾರಿ, ಉಡುಪಿ ಜಿಲ್ಲೆ ಸಂಚಾಲಕರು 





ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಉಡುಪಿ 














] ಉಪ ವಿಭಾಗಾಧಿಕಾರಿ ಹಾಗೂ ಉಪ ವಿಭಾಗೀಯ ದಂಡಾಧಿಕಾರಿ. ಕುಂದಾಪುರ ಉಪವಿಭಾಗ ಅಧ್ಯಕ್ಷರು 
2. | ಶ್ರೀಮತಿ ಗೌರಿ, ಅಧ್ಯಕ್ಷರು, ಕೊರಗರ ಕೂಟ ಸಮಗ್ರ ಗ್ರಾಮ ಆಶ್ರಯ, ಕುಂದಾಪುರ ಸದಸ್ಯರು 
3 ಶ್ರೀ, ಜಯಕರ .ಬಿನ್‌.ಗೋವಿಂದ.ಶ್ರೀದೇವಿ,ಜೆ.ವಿ.ಎಸ್‌.ಕಂಪೌ೦ಡ್‌ ಪುತ್ತೂರು ಗ್ರಾಮ, ಉಡುಪಿ ಸದಸ್ಯರು 
4 ಗಣೇಶ ವಿ. ಬಿನ್‌ ಮಂಗಳಾ, ಮಂಗಳಾ ದೀಪ, ಉಳ್ತೂರು ಗ್ರಾಮ & ಅಂಚೆ, ಕುಂದಾಮರ. ಸದಸ್ಯರು 





5 | ಶ್ರೀಮತಿ ಸಾವಿತ್ರಿ ಮನೋಹರ ಕೋಂ. ಮನೋಹರ.ಶಾರದಾ ಮಹಿಳಾ ಮ೦ಡಲ ಪ್ರವಾಸಿ ಮಂದಿರದ ಬಳಿ, ಕಾರ್ಕಳ ಸದಸ್ಯರು 











6 ಶ್ರೀನಾರಾಯಣ ನಾಯಕ್‌ ಬಿನ್‌.ಗುಂಡು ನಾಯಕ್‌.ನೇರಳಕಟ್ಟೆ, ಕುಂದಾಪುರ ಸದಸ್ಯರು 
7 ಕಾರ್ಯನಿರ್ವಾಹಣಾಧಿಕಾರಿ, ತಾಲ್ಹೂಕು ಪಂಚಾಯತಿ, ಕುಂದಾಪುರ ಸದಸ್ಯರು 
8 ಪ್ರಮೀಳಾ ವಾಸ್‌, ಸೂರ್ತಿ ಗ್ರಾಮೀಣ ಅಭಿವೃದ್ಧಿ ಮತ್ತು ತರಬೇತಿ ಸಂಸ್ಥೆ, ಬೆಳ್ಳೂರು ಗ್ರಾಮ, ಕೆದೂರು ಅಂಚೆ, ಸದಸ್ಯರು 


ಕುಂದಾಪುರ ತಾಲ್ಲೂಕು 






































9. | ಶ್ರೀ.ಸುಬ್ಬಣ್ಣ ಭಟ್‌ ಬಿನ್‌ ಕ್ರಷ್ಟ ಭಟ್‌, ಹ೦ದಾಡಿ ಬೆಟ್ಟು, ಯಕ್ಷಗಾನ ಟ್ರಸ್ಟ್‌, ಬ್ರಹ್ಮಾವರ ಸದಸ್ಯರು 
10 ವ್ಯವಸ್ಥಾಪಕರು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರು, ಕುಂದಾಪುರ ಶಾಖೆ. (ಬ್ಯಾಂಕ್‌ ಪ್ರತಿನಿಧಿ) ಸದಸ್ಯರು 
1] ಸಹಾಯಕ ಪೊಲೀಸ್‌ ಅಧೀಕ್ಷಕರು, ಕುಂದಾಪುರ ಸದಸ್ಯರು 
12 | ಕಾರ್ಮಿಕ ನಿರೀಕ್ಷಕರು, ಕುಂದಾಪುರ ಸದಸ್ಯರು 
13 | ಸಹಾಯಕ ನಿರ್ದೇಶಕರು, ರೇಷ್ಮ ಕೃಷಿ ಇಲಾಖೆ, ಕುಂದಾಪುರ ಸದಸ್ಯರು 
14 | ಹಿರಿಯ ಭೂವಿಜ್ಜಾನಿ, ಗಣಿ ಮತ್ತು ಭೂಗರ್ಭ ಇಲಾಖೆ ಉಡುಪಿ ಸದಸ್ಯರು 
15 ತಹಶೀಲ್ದಾರರು, ಹಾಗೂ ತಾಲ್ಲೂಕು ಕಾರ್ಯನಿರ್ವಾಹಕ ದಂಡಾಧಿಕಾರಿ, ಕುಂದಾಪುರ ತಾಲ್ಲೂಕು ಸಂಚಾಲಕರು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಅವರ ಹೆಸರಿನಲ್ಲಿ, 
ಡಾ. ಅಮಿತಾ ಪ್ರಸಾದ್‌ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಪಿ.ಆರ್‌. ನಂ. 31 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಅಧಿಸೂಚನೆ 
ಸಂ:ಗ್ರಾಅಪ.39:ಆರ್‌ಬಿಎಲ್‌.2011, ಬೆ೦ಗಳೂರು, ದಿನಾ೦ಕ: 04-1-2012. 
ಜೀತಗಾರಿಕೆ ಪದ್ದತಿ (ನಿರ್ಮೂಲನಾ) ಕಾಯ್ದೆ 1976ರ (1976ರ ಕೇ೦ದ್ರ ಕಾಯ್ದೆ ಸಂಖ್ಯೆ 19)ರ ಪ್ರಕರಣ ಸಂಖ್ಯೆ 13ರ ಉಪಪ್ರಕರಣ (1, (2) 
ಮತ್ತು (3)ರ ಅಡಿಯಲ್ಲಿ ದತ್ತವಾದ ಅಧಿಕಾರದನ್ವಯ ಹಾಗೂ ಸದರಿ ವಿಚಾರದಲ್ಲಿ ಈ ಹಿಂದೆ ಹೊರಡಿಸಲಾಗಿದ್ದ ಎಲ್ಲಾ ಆದೇಶಗಳನ್ನು ಹಿಂತೆಗೆದು 
ಕೊಂಡು ಕರ್ನಾಟಕ ರಾಜ್ಯ ಸರ್ಕಾರವು ರಾಯಚೂರು ಜಿಲ್ಲೆಯ ಜಿಲ್ಲಾ ಮತ್ತು ಉಪವಿಭಾಗ ಮಟ್ಟದಲ್ಲಿ ಈ ಕೆಳಕ೦ಡ ಸದಸ್ಯರನ್ನೊಳಗೊಂಡ ಜಾಗೃತ 
ಸಮಿತಿಯನ್ನು ಈ ಮೂಲಕ ರಚಿಸಿದೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯, ೨೦೧೨ 


೧೯೯ 





ಜಿಲ್ಲಾ ಮಟ್ಟದ ಜಾಗೃತ ಸಮಿತಿ - ರಾಯಚೂರು 








































































































| ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿ, ರಾಯಚೂರು ಜಿಲ್ಲೆ ಅಧ್ಯಕ್ಷರು 
ಸ ಕು.ಲಕ್ಷ್ಮೀದೇವಿ, ವಕೀಲರು ಸಾ:ಮಾನವಿ ಸದಸ್ಯರು 
3 ಶ್ರೀ ಬಾಬು ಭಂಡಾರಿ ಸಾ:ರಾಯಚೂರು ಸದಸ್ಯರು 
4 ಶ್ರೀ ರಾಘವೇಂದ್ರ ಸಾ:ಬಳಗನೂರು ತಾ:ಸಿಂಧನೂರು ಸದಸ್ಯರು 
್ರ ಶ್ರೀಮತಿ ನೀಲಮ್ಮ ಸಮಾಜ ಸೇವಕರು, ಲಿಂಗಾಯತ ಕಾಜುಗಾರ ತಾ:ದೇವದುರ್ಗ ಸದಸ್ಯರು 
6 ಶ್ರೀ ಬಿ.ಹೆಚ್‌.ದಿವಾಟರ್‌ ಸಾ:ಮಸ್ಕಿ ತಾ:ಲಿ೦ಂಗಸೂಗೂರು ಸದಸ್ಯರು 
7 ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ರಾಯಚೂರು ಜಿಲ್ಲಾ ಪಂಚಾಯತ್‌ ಸದಸ್ಯರು 
8 ಶ್ರೀಮತಿ ಶೀಲಾ ಜಾಗೀರದಾರ, ಜೈ-ಕರ್ನಾಟಕ ರಕ್ಷಣಾ ವೇದಿಕೆ, ರಾಯಚೂರು ಸದಸ್ಯರು 
9 ಶ್ರೀ ದೇವಪ್ಪ ರಾಠೋಡ್‌, ಸಾ:ಈಚನಾಲ ತಾಂಡ ತಾ: ಲಿಂಗಸೂಗೂರು ಸದಸ್ಯರು 
10 . ಬ್ಯಾಂಕ್‌ ಪ್ರತಿನಿಧಿ, ಲೀಡ್‌ ಬ್ಯಾಂಕ್‌ ಅಧಿಕಾರಿ, ಎಸ್‌.ಬಿ.ಹೆಚ್‌, ರಾಯಚೂರು ಸದಸ್ಯರು 
1] | ಜಿಲ್ಲಾ ಆರಕ್ಷಕ ಅಧೀಕ್ಷಕರು, ರಾಯಚೂರು ಜಿಲ್ಲೆ ಸದಸ್ಯರು 
12 | ಜಿಲ್ಲಾ ಮಟ್ಟದ ಕಾರ್ಮಿಕ ಅಧಿಕಾರಿ, ರಾಯಚೂರು ಜಿಲ್ಲೆ ಸದಸ್ಯರು 
13 ಸಹಾಯಕ ನಿರ್ದೇಶಕರು, ರೇಷ್ಮೆ ಕೃಷಿ ಅಧಿಕಾರಿಗಳು, ರಾಯಚೂರು ಜಿಲ್ಲೆ ಸದಸ್ಯರು 
14. | ಹಿರಿಯ ಭೂವಿಜ್ಞಾನಿ, ಭೂಗರ್ಭ ಇಲಾಖೆ, ರಾಯಚೂರು ಜಿಲ್ಲೆ ಸದಸ್ಯರು 
15 ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ದಂಡಾಧಿಕಾರಿ, ರಾಯಚೂರು ಜಿಲ್ಲೆ ಸಂಚಾಲಕರು 
ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ರಾಯಚೂರು 
] ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ, ರಾಯಚೂರು ಉಪವಿಭಾಗ ಅಧ್ಯಕ್ಷರು 
2 ಕು.ಲಕ್ಷ್ಮಿದೇವಿ, ವಕೀಲರು ಸಾ:ಮಾನವಿ ಸದಸ್ಯರು 
3 ಶ್ರೀ ಬಾಬು ಭಂಡಾರಿ, ಸಾ: ರಾಯಚೂರು ಸದಸ್ಯರು 
4 ಶ್ರೀ ಲಕ್ಷ್ಮಯ್ಯ ನಾಯಕ, ಸಾ:ಮಾನವಿ ಸದಸ್ಯರು 
ವ ಶ್ರೀಮತಿ ನೀಲಮ್ಯ ಲಿಂಗಾಯತ ಕಾಜುಗಾರ ಸಾ:ದೇವದುರ್ಗ ಸದಸ್ಯರು 
6 ಶ್ರೀ ಗುರುರಾಜ್‌, ಸಾ:ರಂಗನಾಥ ಹಳ್ಳಿ ತಾ:ದೇವದುರ್ಗ ಸದಸ್ಯರು 
7 ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತಿ, ರಾಯಚೂರು ಸದಸ್ಯರು 
8 ಶ್ರೀಮತಿ ಶೀಲಾ ಜಾಗೀರದಾರ, ಜೈ ಕರ್ನಾಟಕ ರಕ್ಷಣಾ ವೇದಿಕೆ, ರಾಯಚೂರು ಸದಸ್ಯರು 
9 ಶ್ರೀ ಎಂ.ಎ.ಸಲೀಮ್‌ ಸಾ:ರಾಯಚೂರು ಸದಸ್ಯರು 
10. | ವ್ಯವಸ್ಥಾಪಕರು, ಸ್ಟೇಟ್‌ ಬ್ಯಾಂಕ್‌ ಆಫ್‌ ಹೈದ್ರಾಬಾದ್‌, ರಾಯಚೂರು ಸದಸ್ಯರು 
1] ಆರಕ್ಷಕ ಉಪ ಅಧೀಕ್ಷಕರು, ರಾಯಚೂರು ಉಪವಿಭಾಗ, ರಾಯಚೂರು ಸದಸ್ಯರು 
12 ಜಿಲ್ಲಾ ಕಾರ್ಮಿಕ ನಿರೀಕ್ಷಕರು, ಕಾರ್ಮಿಕ ಅಧಿಕಾರಿಗಳ ಕಾರ್ಯಾಲಯ, ರಾಯಚೂರು ಉಪವಿಭಾಗ, ಸದಸ್ಯರು 
ರಾಯಚೂರು 
13 ಸಹಾಯಕ ನಿರ್ದೇಶಕರು, ರೇಷ್ಮೆ ಕೃಷಿ ಇಲಾಖೆ, ರಾಯಚೂರು ಉಪವಿಭಾಗ, ರಾಯಚೂರು ಸದಸ್ಯರು 
14. | ಹಿರಿಯ ಭೂವಿಜ್ಞಾನಿ, ಭೂಗರ್ಭ ಇಲಾಖೆ, ರಾಯಚೂರು ಉಪವಿಭಾಗ, ರಾಯಚೂರು ಸದಸ್ಯರು 
15 ತಹಶೀಲ್ದಾರ್‌ ಹಾಗೂ ತಾಲ್ಲೂಕು ದಂಡಾಧಿಕಾರಿ ರಾಯಚೂರು ಉಪವಿಭಾಗ, ಸಂಚಾಲಕರು 







































































೨೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೯, ೨೦೧೨ ಭಾಗ - ೪ಎ 
ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಲಿಂಗಸೂಗೂರು 

] ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ, ಲಿಂಗಸೂಗೂರು ಉಪವಿಭಾಗ, ಅಧ್ಯಕ್ಷರು 

ಲಿಂಗಸೂಗೂರು 

2 ಶ್ರೀಮತಿ ಅನ್ನಮ್ಮ ಗಂಡ ಬಸಯ್ಯ ಸಾ:ದುಮಕಿ ಸದಸ್ಯರು 

3 ಶ್ರೀ ನರಸಪ್ಪ ಸಾ:ಬಳಗನೂರು ಸದಸ್ಯರು 

4 ಶ್ರೀ ರಾಘವೇಂದ್ರ ಸಾ:ಬಳಗನೂರು ತಾ:ಸಿಂಧನೂರು ಸದಸ್ಯರು 

5 ಶ್ರೀಮತಿ ಲಕ್ಷ್ಮಿ ಪತ್ತಾರ್‌ ಸಾ:ಸಿ೦ಂಧನೂರು ಸದಸ್ಯರು 

6 ಶ್ರೀ ಬಿ.ಹೆಚ್‌.ದಿವಾಟರ್‌ ಸಾ:ಮಸ್ಕಿ ತಾ: ಲಿಂಗಸೂಗೂರು ಸದಸ್ಯರು 

7 ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯಿತಿ, ಲಿಂಗಸೂಗೂರು ಸದಸ್ಯರು 

8 ಶ್ರೀಮತಿ ರಾಜೇಶ್ವರಿ ಗ೦ಡ ರುದ್ರ ಮುನಿಸ್ವಾಮಿ ತಾ: ಸಿಂಧನೂರು ಸದಸ್ಯರು 

9 ಶ್ರೀ ದೇವಪ್ಪ ರಾಠೋಡ್‌ ಸಾ:ಈಚನಾಳ ತಾಂಡ ತಾ:ಲಿಂಗಸೂಗೂರು ಸದಸ್ಯರು 

10. | ವ್ಯವಸ್ಥಾಪಕರು, ಸ್ಟೇಟ್‌ ಬ್ಯಾಂಕ್‌ ಆಫ್‌ ಹೈದ್ರಾಬಾದ್‌, ಲಿಂಗಸೂಗೂರು ಸದಸ್ಯರು 

1] ಆರಕ್ಷಕ ಉಪ ನಿರೀಕ್ಷಕರು, ಉಪವಿಭಾಗ, ಲಿ೦ಗಸೂಗೂರು ಸದಸ್ಯರು 

12 ಕಾರ್ಮಿಕ ನಿರೀಕ್ಷಕರು, ಉಪವಿಭಾಗ. ಲಿ೦ಗಸೂಗೂರು ಸದಸ್ಯರು 

13 ಸಹಾಯಕ ನಿರ್ದೇಶಕರು, ರೇಷ್ಮೆ ಕೃಷಿ ಇಲಾಖೆ, ಉಪವಿಭಾಗ, ಲಿಂಗಸೂಗೂರು ಸದಸ್ಯರು 

14 | ಹಿರಿಯ ಭೂವಿಜ್ಞಾನಿ, ಭೂಗರ್ಭ ಇಲಾಖೆ, ಉಪವಿಭಾಗ, ರಾಯಚೂರು ಸದಸ್ಯರು 

15 ತಹಶೀಲ್ದಾರ್‌ ಹಾಗೂ ತಾಲ್ಲೂಕು ದಂಡಾಧಿಕಾರಿ ಉಪವಿಭಾಗ, ಲಿಂಗಸೂಗೂರು. ಸಂಚಾಲಕರು 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಾ: ಅಮಿತಾ ಪ್ರಸಾದ್‌ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 

ಪಿ.ಆರ್‌. ನಂ. 32 


(0೧/1೧16 ಗ ೦೧೦:/೯೧11೦೧'5 5೯೦೧೯7೧೧1೧7 


[1೦1೯1೦47101 


10. ೦5 8 (೮//ಟ 2011, 883೧021016, 68166: 2817 0೩೧ಟ೩೧/ 2012. 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 


/೦/೦೩5 176 16177 ೦! ೧/೦. 606078೩ 881, '/105-018/0610/, (68/7818 5181 'ಗ/೦770೧'5 ಟ೧1/07910/, 8800, ೧60೦165 ೦೧ 170 


೩61೧000 01 29” 2೩೧೦೩೧/, 2012. 


೧6 1/೧೦/೦೩೨5, 17 56100100 ೦1 ೩ 5118019 ೦೩೧೦1೮೩/೮ 10/ 111೧0 1715 ೦5110೧ ೦೧ (50018/ 0೩915 ೧25 ೧01 0೦9/೧ ೦೦77019160. 


10, 70161019, |, 1.೧. 8//4೧21//ಗಿ.1, 60/6/70/ ೦1 (60/7818/4೩ ೩೧೦ 0೧೩೧೦೨॥೦/ ೦1 ಟ1/6/91165 1೧ (೧0/7818, 1೧ 94೦10196 ೦11೧6 


0/6/5 ೦೦೧1೦/7೮೮ ೦೧ 176 0)/ 560000 16(2) ೦1 176 (08/7818 51816 ಟಿ71/0791165 ಗಿಂ, 2000, ೧6160) ೩೦0೦1೧1 ೧/೦/. 5.ಗಿ. (07, ೧೦165501 01 


50018 '//01%, 2೦೩೧, ೩೦೬// ೦! 50018! 50107099 1೧ (68/೧818 51816 '!/೦೧760'6 ಟ11/01910/, 81|80ಟ/ 10 ೩೦ ೩5 '/109-008706101, (೧8/7೩1೩ 


51816 //07700'5 11/01910/, 83001 9.1. 30" 28708//, 2012 10/ 1೧166 1707175 ೦/ 0೧0 (76 ೩00೦1೧17761 01 ೩ 160018 106-0೩706101, 


/೧1೦೧೮%೪/ 15 ೦೩1೦/!. 


೧.೧. 110. 76 


1.೧. 8ಗ/ಗ೧೧1// ಗಿ, 
€0%677೧01 ೦1 (0172183 & ೮೧೩೧೦೦1 ೦/ ೦1 ಟ71/0೦(511105 


೧06/ 560/918// 10 60%6/170/. 


